ವಿಜ್ಞಾನ ಕರ್ಣಾಟಕ 


ಸಂಪುಟಿ ೯ ಸಂಚಿಕೆ ೨ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೭ 


ಸ 


ಲೇಖಕರಿಗೆ ಸೂಚನೆಗಳು 


೧. ನಿಚ್ಹಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೀಷ್ಠ 
ವಿಜ್ಞಾನಿಗಳು ಬರದ ಲೇಖನಗಳ ಕನ್ನಡ ಸನುವಾದಗಳನ್ನೂ pv ವೃವಾದ 
ಇಂಗ್ಲಿಷ್‌ ತು ಕನ್ನಡ ವಿಜ್ಞಾನ ಪುಸ್ತ ಕೆಗಳನ್ನು ಕುರಿತ ಪರಿಚಯಾತ್ಮಕ ಜೀಖನ 
ಗಳನ್ನೂ ಪ್ರಕ ಓಿಸಳಾಗುವುದು.. ಅನುವಾದವಾನಿದ್ದಕೆ Ea ಮತ್ತು 
ಲೇಖನದ “ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ "ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕ್ಕು 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗ್ಯತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ" ಇಂಕ್‌ ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸ ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ಜೂಟ್‌ 
ವೆಚ್ಚವನ್ನು ವಹಿಸಿಕೊಳ್ಳ ಬೇಕು. 

೬. ವಿಜ್ಞಾ ನ ನಯನಗಳ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತ ತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪ್ರಶ್ನೆ ಗಳಿಗೆ ಉತ ತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರ ಪ್ರಕಟ 
ಸುವ ಅಥವಾ ಬಿಡುನ ಸ್ವಾ ತಂತ ಶ್ರ ಸಂಪೂರ್ಣವಾಗಿ ಗ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತ ಕಗಳನ್ನು' ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು, 


೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು 
ಸಂಸಾದಕರ್ಕು ನಿಜ್ಞಾ ನ ಕರ್ಣಾಟಕ ಪ್ರ ಸಾರಾಂಗ್ಕ ಶಾ ಗಂಗೋತ್ರಿ, 
ಮೈ ಸೂರು-೧೨ ಸಂ ವಿಳಾಸ ಸಕ್ಸ ಕಳುಹಿಸಿಕೊಡಬೇಕು. 


ಸ್ವ 


ಏಜ್ಲ್ಞಾನ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೨ 


0 ನರ್‌ 
ಏಪ್ರಿಲ್‌ ಸಂಚಿಕೆ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೭ 


VIINANA KARNATAKA, Kannada quarterly of the ಬ್‌ 
of Mysore. Volume 9, Number 2 April 1977. Edited by jb) BV. 


Govindarajulu and H. Sanjeevaiah. 


All Rights Reserved 


ಪ್ರಧಾನ ಸಂಪಾದಕರು 
ಷಾ. ಹಾ. ವತಾ. ನಾಯಕ 


ಸಂಪಾದಕರು 
ಡಾ. ಬಿ. ವಿ. ಗೋವಿಂದರಾಜುಲು 
ಎರ್ಚ. ಸಂಜೀವಯ್ಯ 


ಪ್ರಕಾಶಕರು 
ಡೈರೆಕ್ಟರ್‌ ಪ್ರಸಾರಾಂಗ್ಕ ಮೈಸೂರು ವಿಶ್ವನಿದ್ಯಾನಿಲಯ 


ಮುದೃಕರು 
ಎಚ್‌. ನರಸಣ್ಣ 
ಡೈರೆಕ್ಟರ್‌, ಮೈ ಸೂರು ನಿಶ್ವನಿದ್ಯಾನಿಲಯ ಮುದ್ರಣಾಲಯ 


೨ು 


EN 


ಪ್ರ 


ನಿಷಯಸೂಚಿ 


ಡಾ. ಶಿವರಾಮ್‌ ಕಾಶ್ಯಪ್‌ 
ತೃತೀಯ ಕಲ್ಪದ ಸಸ್ತನಿಗಳು 
ಕಾಲ 

ಕೀಟಗಳ ಭಾಸೆ 
ವಾಯುಚಿತ್ರಗಳು 


ಮಾನವ ಶರೀರದ ಜೀವ 
ಅಂಕಗಣಿತ ವೃತ್ತಾಂತ 


ವಿಜ್ಞಾನವಾರ್ತೆ 


, ಎಂ. ಎನ್‌. ಮಾಲೂರ್‌ 

- ಎಸ್‌. ಜಿ. ಪರಮಶಿವಯ್ಯ 
... ಜಿ. ಟಟ ನಾರಾಯಣರಾವ 

_ ಕರುಣ ಎನ್‌. ಮಾಲೂರ್‌ 

ಇಡಿ ಎಸ್‌. ಸತ್ಯನಾರಾಯಣಸ್ವಾನಿ 


_ ಎಸ್‌, ನಂಜುಂಡರಾವ್‌ 
ಎಚ್‌. ಸಂಜೀವಯ್ಯ 


ಜಿ. ಟ ನಾರಾಯಣರಾವ್‌ 


"೦, ಎನ್‌. ಮಾಲೂರ್‌ 


ಡಾ. ಶಿವರಾಮ್‌ ಕಾಶ್ಯಪ್‌ 
(1882-1934) 


ಭಾರತದಲ್ಲಿ ವಿಜ್ಞಾನ ಬೆಳವಣಿಗೆಯ ಆರಂಭದಿಸೆಯಲ್ಲಿ ವಿವಿಧ ಶಾಖೆಗಳ 
ಅಭಿವೃದ್ಧಿ ಗಾಗಿ ಶ್ರಮಿಸಿದ ವಿಜ್ಞಾನಿಗಳ ಸಂಖ್ಯೆ ತೀರ ಕಡಿಮೆ. ಆದರೂ ಕೆಲವೇ 
ಪ್ರತಿಭಾನ್ವಿತ ಸಂಶೋಧಕರ ನಿಸ್ವಾರ್ಥ ಯೂ. ಮತ್ತು ಉನ್ನತ ಕಾರ್ಯಮಟ್ಟ 
ಶಿ ಮುಂತಾದುವುಗಳ ಫಲವಾಗಿಯೇ ಇಂದು ಈ ದೇಶದಲ್ಲಿ ಅನೇಕ ವೈಜ್ಞಾ ನಿಕ ಕ್ಷೇತ್ರ, 


ಗಳಲ್ಲಿ ಗಮನೀಯ ಮುನ್ನ ಡೆಯಾಗುತ್ತಿದೆ. ಈ ಗುಂಪಿಗೆ ಸೇರಿದವರಲ್ಲೊಬ್ಬ ರು 


ಶ್ರೀ "ಶಿವರಾಮ" ಕಾಶ್ಯಪ್‌. 

ಶಿವರಾಮ್‌” ಕಾಶ್ಯಪ್‌ ಅವಿಭಾಜ್ಯ ಪಂಜಾಬಿನ ರೀಲಮ ಪ್ರದೇಶದಲ್ಲಿ 
1882ರ ನವೆಂಬರ್‌ 6 ರಂದು ಪ್ರಸಿದ್ಧ ಯೋಧರ ಮನೆತನದಲ್ಲಿ ಹುಟ್ಟಿದರು. ಇದರ 
ಪ್ರ ತೀಕವೆಂಬಂತೆ ಕಾಶ್ಯಪ ಪ್‌ ಅವರ ಜೀವನವೂ ಸಾಹಸಮಯವಾಗಿದೆ, ಬಾಲ್ಯದಿಂದಲೇ 
ಸಾಹಸಮಯ ಕಾರ್ಯಗಳ ಅವರಿಗೆ ತುಂಬಾ ಆಸಕ್ತಿ. ಅವರ ವ್ಯಕ್ತಿ ತ್ವವೂ ಅವರ 
ವೈಜ್ಞಾ ನಿಕ ಸಂತೋಧನೆಗಳಷ್ಟೆ (ಆಕರ್ಷಣೀಯವಾಗಿದೆ. ಅವರು ಸರಳ ಸ ನೆವ 
ದೈವಭಕ್ತ ರು. ತಪ್ಪ ದೆ ಬೆಳಗಿನವೇಳೆ ಸ ಸ್ವಲ್ಪ ಹೊತ್ತಾದರೂ ಪ್ರಾ ್ರರನೆಮಾಜ ದ್ದರು. 
ಇದಲ್ಲದೆ ಚಂತ; ಯೋಗ” ತತ್ವಜ್ಞಾನ ವಿಷಯಗಳಲ್ಲಿಯೂ ವಿಶೇಷನಿಸ್ಕೆ. 
ಅವುಗಳನ್ನು ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದ ರು. ಈ ಆಸಕ್ತಿಯ ಪ್ರತಿಬಿಂಬ 
ವೆನ್ನುವಂತೆ, $30 ವಿಶ್ವವಿದ್ಯಾಲಯದ ಪದವೀದಾನ ಸಮಾರು: ಅಧ್ಯಕ್ಷ 
ಕ He «« ಹಿಮಾಲಯ ಪರ್ವತಗಳ ಪ್ರಾಚೀನ ದೇವಾಲಯ ಮತ್ತು ಪುಣ್ಯ 

ಕ್ಷೇತ್ರಗಳು'' ಎಂಬ ವಿಷಯವನ್ನೇ ಆರಿಸಿಕೊಂಡಿದ್ದರು. 

ಅವರ ಬಾಲ್ಯದ ವಿಡ್ಯಾಭ್ಯಾಸ ಸವೆಲ್ಲ ಆ ಪ್ರಾ ಂತದಲ್ಲಿಯೇ ಮುಗಿಸಿದರು. ಪ್ರಾಥಮಿಕ 
ಶಿಕ್ಷಣದ ಎಲ್ಲ ತರಗತಿಗಳಲ್ಲಿಯೂ ಉನ್ನತ ರೀತಿಯಲ್ಲಿ ತೇರ್ಗಡೆಯಾಗುತ್ತಿದ್ದರು. 
1899ರಲ್ಲಿ ಪಂಜಾಬ" ವಿಶ್ವವಿದ್ಯಾಲಯದಲ್ಲಿ ಮೆಟ್ರಿ ಕ್ಯುಲೇರ್ಷ್‌ ಪರೀಕ್ಷೆಯಲ್ಲಿಯೂ 
ಪ್ರಥಮ ಶ್ರೇಣಿಗಳಿಸಿ, ವೈದ್ಯಕೀಯ ವ್ಯಾಸಂಗಕ್ಕಾಗಿ ಆಗ್ರಾ ವೈದ್ಯಕೀಯ ಶಾಲೆಯನ್ನು 
ಸೇರಿದರು. 1904ರಲ್ಲಿ ವೈದ್ಯ ಕೀಯ ಡಿಸ್ಲೊಮ ಸಡೆದು ಸುಮಾರು ಎರಡು ವರ್ಷಕಾಲ 


ವಿಜಾನ ಕರ್ಣಾಟಕ 
ವಿ ಜಗ 


ಸೇವೆಸಲ್ಲಿಸಿದರು. ಉತ್ತಮ ಸಂಪಾದನೆಯ ವೃತ್ತಿಯಲ್ಲಿ ಆಸಕ್ತಿಯಿಂದ ಬಹಳದಿನ 
ಮುಂದುವರೆಯದೆ ಆ ನೌಕರಿಯನ್ನು ತ್ಯಜಿಸಿದರೆಂದರೆ ಆಶ್ಚರ್ಯವಾಗುವುದು. ನಂತರ 
ಕಾಶ್ಯಪ್‌ ಮತ್ತೆ ಪಂಜಾಬ್‌ ವಿಶ್ವವಿದಾಲಯದಲ್ಲಿ ಪದವಿ ಶಿಕ್ಷಣಕ್ಕೆ ಸೇರಿದರು. 
1909ರಲ್ಲಿ ಎಂ.ಎಸ್‌ಸಿ. ಪರೀಕ್ಷೆಯಲ್ಲಿಯೂ ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗಿ 


ಅಪೂರ್ವವಾದ ಅರ್‌ನಾಲ್ಡ್‌ ಮತ್ತು ಮ್ಯಾಕ್‌ಲಾಗನ್‌ ಬಂಗಾರದ ಪದಕಗಳನ್ನು 


ಪಡೆದರು. ಅವರ ವೈಜ್ಞಾ ನಿಕ ಜೀವನದಲ್ಲಿ ಅದು ಪ್ರಥಮ ಮಹತ್ತರ ತಿರುವು 
ಮಾತ್ರವಲ್ಲದೆ, ಭಾರತದ ಸಸ್ಯಶಾಸ್ತ್ರ ಬೆಳೆವಣಿಗೆಯಲ್ಲಿಯೇ ಅತಿ ಮಹತ್ವಪೂರ್ಣ 
ವಾಗಿದೆಯೆನ್ನ ಬಹುದು. ಅಂದಿನಿಂದಲೇ ಅವರ ಒಲವು ಸಸ್ಯಶಾಸ್ತ್ರದ ಕಡೆ ಹರಿದಿತ್ತು. 
ಮುಂದೆ ಕಾಶ್ಯಪ್‌ ಉನ್ನತ ತರಪೇತಿಗಾಗಿ ಕೇಂಬ್ರಿಡ್ಜ್‌ ವಿಶ್ವವಿದ್ಯಾಲಯ ಸೇರಿ, ತಮಗೆ 
ಪ್ರಿಯವಾದ ಪ್ರಕೃತಿವಿಜ್ಞಾನ ವ್ಯಾಸಂಗಮಾಡಿ 1912ರಲ್ಲಿ " ಟ್ರೈ) ಪಾಸ್‌' ಗಳಿಸಿದರು. 


ವಿದೇಶದಿಂದ ಹಿಂತಿರುಗಿದ ಕೂಡಲೇ ಲಾಹೋರಿನ ಸರ್ಕಾರಿ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ | 


ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರಲ್ಲಿಯ ವಿಷಯ ಪ್ರೌಢಿಮೆ, ಅನುಭವ, 
ಎಂತಹ ಕ್ಲಿಷ್ಟ ವಿಷಯವನ್ನೂ ವಿಶ್ಲೇಷಿಸುವ ಸರಳ ವಾಕ್ಚಾತುರ್ಯಗಳು ವಿದ್ಯಾರ್ಥಿ 
ಸಮೂಹವನ್ನು ಆಕರ್ಷಿಸುತ್ತಿದ್ದವು. ಅದರ ಫಲವಾಗಿಯೇ ಅವರು ಪ್ರಾರಂಭಿಸಿದ 
ಸಸ್ಯಶಾಸ್ತ್ರ ವ್ಯಾಸಂಗ ನಿರಂತರವಾಗಿ ಬೆಳೆಯುವಂತೆ ಅವರ ಶಿಷ್ಯರನೇಕರು ತಯಾ 
ರಾದರು. ಇದಲ್ಲದೆ ಅವರ ಕಾರ್ಯತತ್ಪರತೆ, ನಿಷ್ಕೆ, ಉತ್ಸಾಹೆಯುಕ್ತ, ಪಾಂಡಿತ್ಯದ 


ಫಲವಾಗಿ ಪಂಜಾಬ್‌ ವಿಶ್ವವಿದ್ಯಾಲಯದ ಮುಖ್ಯ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು 


ಅತಿ ಶೀಘ್ರ ದಲ್ಲಿಯೇ ವಿಜ್ಞಾ ನ ವಿಭಾಗದ ಡೀನ್‌ ಮತ್ತು 1931ರಲ್ಲಿ ವಿಶ್ವವಿದ್ಯಾಲಯದ 
ಡೀನ್‌ ಆಗಿಯೂ ಸೇವೆಸಲ್ಲಿಸಿದರು. ಆ ಸಮಯಕ್ಕೆ ಕಾಶ್ಯಪ್‌ ಸಸ್ಯಶಾಸ್ತ್ರದಲ್ಲಿ ಸಾಕಷು 


ಆಗ್ರಾ ಮತ್ತು ಹಿಂದಿನ ಔಂದ್‌ ಸಂಯುಕ್ತ ಪ್ರಾಂತದ ವೈದ್ಯಕೀಯ ಇಲಾಖೆಯಲ್ಲಿ 


ಪ್ರೌಢ ಸಂಶೋಧನೆಗಳನ್ನು ಮಾಡಿದ್ದರು. ಕಾಶೀ ವಿಶ್ವವಿದ್ಯಾಲಯದ ಗೌರವ : 
ಪ್ರಾಧ್ಯಾಪಕರಾಗಿ 1934ರಲ್ಲಿ ಅವರು ಆಯ್ಕೆಯಾದದ್ದು ಅವರ ವಿದ್ವತ್ತಿಗೆ ಸಮರ್ಪಕ ' 
ವಾದ ಗೌರವ ಸಿಕ್ಕಿದಂತಾಯ್ತು. ಅವರ ಉನ್ನತ ಸಂಶೋಧನೆಗಳಿಂದ ಸಸ್ಯಶಾಸ್ತ್ರ | 


ಬೆಳವಣಿಗೆಗೆ ಕಾರಣರಾಗಿದ್ದಾರೆ. 

ಕಾಶ್ಯಪ್‌ ಅವರ ಸಂಶೋಧನೆಗಳ ಜೊತೆಗೆ ಹಲವಾರು ಕ್ರಿಯಾತ್ಮಕ ಚಟುವಟಕೆ 
ಗಳಲ್ಲಿ ಆಸಕ್ತರಾಗಿದ್ದರು. ಅವರು ಭಾರತೀಯ ಸಸ್ಯವಿಜ್ಞಾನ ಸಂಸ್ಥೆಯ ಸಂಸ್ಥಾ ಪಕ 
ರಲ್ಲೊಬ್ಬರು ಮತ್ತು ಅದರ ಪ್ರಥಮ ಕಾರ್ಯದರ್ಶಿಯೂ ಆಗಿದ್ದರು. ಬಂಗಾಲದ 


ಏಷಿಯಾಟಿಕ್‌ ಸಂಸ್ಥೆ ಯ ಗೌರವ ಸದಸ್ಯರೂ ಆಗಿದ್ದರು. ಬೊಂಬಾಯಿ ನಗರದಲ್ಲಿ 


1919ರಲ್ಲಿ ನಡೆದ ಭಾರತೀಯ ವಿಜ್ಞಾನಕಾಂಗ್ರೆಸ್‌ ಸಮಾವೇಶದಲ್ಲಿ ಸಸ್ಯಶಾಸ್ತ್ರ 
ವಿಭಾಗದ ಅಧ್ಯಕ್ಷರಾಗಿಯೂ ಮತ್ತು 1932ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಮಾವೇಶದ 
ಪ್ರಧಾನ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದರು. 


ಸಸ್ಯಶಾಸ್ತ್ರಕ್ಸೆ ಅವರ ಕೊಡುಗೆ ಬಹುಮುಖವಾದುದು. ವಿವಿಧ ಶಾಖೆಗಳಲ್ಲಿ 


ಡಾ. ಶಿವರಾಮ ಕಾಶ್ಯಪ್‌ ಫಿ 


" ಅವರ ಸಂಶೋಧನೆ ಅದ್ವಿತೀಯ ಮತ್ತು ಅತ್ಯಮೂಲ್ಯವಾದುದು. ಅದರಲ್ಲಿಯೂ 
ಬ್ರಯೊಫೈ ಟ್‌ ಮತ್ತು ಟಿರಿಡೊಫೈಟ್‌ ಸಸ್ಯಗಳಲ್ಲಿ ಅತ್ಯಾಸಕ್ತಿಯಿಂದ ಸಂಶೋಧನೆ 
ಮುಂದುವರೆಸಿದ್ದರು. ಸಣ್ಣ-ಸಣ್ಣ ಯಕೃತ್‌ ಸಸ್ಯಗಳ (ಲಿವರ್‌ವಟ್‌ನ್ಸ) ವಿಷಯದಲ್ಲಿ 
ನಿಷ್ಣಾ ತರಾಗಿದ್ದರು. ಅವರ ಶ್ರದ್ಧಾಸಕ್ತಿಯುತವಾದ ಪ್ರಯೋಗಗಳಿಂದಾಗಿ, 1929- 
1932ರಲ್ಲಿ “ ಹಿಮಾಲಯ ಮತ್ತು ಪಂಜಾಬ್‌ ಸಮತಲ ಪ್ರದೇಶಗಳ ಯಕೃತ್‌ 
ಸಸ್ಯಗಳು ” ಎಂಬ ಚಿರಸ್ಥಾಯಿ ಕೃತಿಯನ್ನು ಪ್ರಕಟಿಸಿದರು. ಈ ಕೃತಿಗೆ ಮೊದಲು 
ಎರಡು ಪ್ರಮುಖ ಗ್ರಂಥಗಳು ಪ್ರಕಟತವಾಗಿದ್ದವು. ಆದರೆ ಅವು ಲ್ಯಾಟಿನ್‌ ಭಾಷೆ 
ಯಲ್ಲಿದ್ದು ಆಗ್ಗೆ ಸಾಕಷ್ಟು ಹಳೆಯದಾಗಿದ್ದವು. ಕಾಶ್ಯಪ್‌ ಅವರ ಕೃತಿಯ ವೈಶಿಷ್ಟ 
ವೆಂದರೆ, ಈ ಯಕೃತ್‌ ಸಸ್ಯಗಳ ರಚನೆ ಮತ್ತು ವರ್ಗೀಕರಣದಲ್ಲಿರುವ ಪ್ರೌಢಿಮೆ 
ಮತ್ತು ವಿಶದೀಕರಣೆ. ಅವರು ಸಂಗ್ರಹಿಸಿದ ಸಸ್ಯಗಳು ಮತ್ತು ಹಿಂದೆ ಸ್ಪಿಫಾನಿ 
ವಿವರಿಸಿದ ಸಸ್ಯಗಳನ್ನೂ ಒಟ್ಟಿಗೆ ಸೇರಿಸಿ ನಾಲ್ಕು ದೊಡ್ಡ ಗುಂಪುಗಳಾಗಿ ವಿಂಗಡಿಸಿದ್ದರು. 
ಅದರಲ್ಲಿ 30 ಹೊಸ ನಮೂನೆಗಳನ್ನು ವಿವರಿಸಿದ್ದರು. ಅವುಗಳ ಬೆಳವಣಿಗೆಯ ರೀತಿ 

' ಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದರು. ಅದರಿಂದ ಸರಳ ಮತ್ತು ಸಣ್ಣ ಪ್ರಾಣಿ 
' ಅಥವಾ ಸಸ್ಯಗಳ ವಿಕಾಸ ದೃಷ್ಟಿ ಯಲ್ಲಿ, ಪುರೋಭಿವೃದ್ಧಿಗಿಂತ ಕ್ಷೀಣತೆಯೇ ಪ್ರಧಾನ 
ವಾಗಿದೆಯೆಂದು ಕಾಶ್ಯಪ್‌ ದೃಢಪಟ್ಟರು. ಅವರ ಈ ಹೊಸನಿಯಮವು ಆ ಗುಂಪಿನ 
ಸಸ್ಯಗಳ ಸಂಶೋಧನೆಗೆ ಒಂದು ಹೊಸ ತಿರುವುಕೊಟ್ಟಿತು. ಇದು ಒಬ್ಬ ಭಾರತೀಯನ 
ಪ್ರಪ್ರಥಮ ಕೊಡುಗೆ. ಅಂತಹ ಸಸ್ಯಗಳ ಸಂಶೋಧನೆಯಲ್ಲಿ ನಿಷ್ಣಾ ತರೆನಿಸಿದ್ದ 
ಮಾರ್ಗರೆಟ್‌ ಮತ್ತು ಫುಲ್‌ಫೋರ್ಡ್‌ರವರು ಕಾಶ್ಯಸರ ಈ ಹೊಸನಿಲುವನ್ನು ಸೂಕ್ತ 
ವಾಗಿ ಸಮರ್ಥನೆಮಾಡಿದ್ದಾರೆ. ಮುಖ್ಯವಾದ ವಿಷಯ ಯಕೃತ್‌ ಸಸ್ಯಗಳ ಟಿರಿಡೊಫೆ ಟ್‌ 
ಸಸ್ಯಗಳಿಗೆ ಜನ್ನೆಲೆಯಾಗಿವೆ ಎಂಬ ಕಾಶ್ಯಪರ ವಾದ. ಇದಕ್ಕೆ ಆಧಾರವೆಂದರೆ, ಯಕೃತ್‌ 
ಮತ್ತು ಟಿರಿಡೊಫೈಟ್‌ ಸಸ್ಯಗಳ ಜನನಾಂಗಗಳ ಸಾಮಾನ್ಯ ಲಕ್ಷಣ, ಬೀಜಾಣುವಿನ 
ಬೆಳವಣಿಗೆ ಮುಂತಾದುವುಗಳಲ್ಲಿಯ ಸಾಮ್ಯತೆಗಳು. ಉದಾಹರಣೆಗೆ, ಆಂತೊಸೆರಾಸ್‌ 
ಎರಕ್ಟಸ್‌ (ಬ್ರಯೊಫೈಟ್‌) ಸಸ್ಯದ ಥಾಲಸ್‌ ಭಾಗವು ರಚನೆಯಲ್ಲಿ ಲೈ ಕೊಸೊಡಿಯಂ 
ಸೆರ್ಡೂವರ್‌ (ಟಿರಿಡೊಫೆ ಬ್‌) ಸಸ್ಯದ (ತಳಭಾಗದ) ವೃತ್ತಾಕಾರ ಪ್ರೊಥಾಲಸ್‌ 
ಭಾಗವನ್ನು ಹೋಲುವುದು. | 

| ಕಾಶ್ಯಪ್‌ ಅವರ ಸಂಶೋಧನೆಗಳು ಹೆಲವಾರು. ಪ್ರಮುಖವಾದುವನ್ನು ಸ್ಥೂಲ 

ವಾಗಿ ಇಲ್ಲಿ ತಿಳಿಸಿದೆ : 

(1) ಯೂಗ್ಲಿನ ಪ್ರಾಣಿ (?) ಅರ್ಥಾತ್‌ ಸಸ್ಯದ ನಿವರಣೆ. 
(11) ಹೊಸ ಮತ್ತು ಹೆಚ್ಚು ಪರಿಚಯವಿಲ್ಲದ ಸಶ್ಚಿಮ ಹಿಮಾಲಯದ ಅನೇಕ 
ಯಕೃತ್‌ ಸಸ್ಯಗಳು. 
(111) ಮಧ್ಯ ಸಂಜಾಬಿನ ಸಸ್ಯವರ್ಗಗಳು. 


ವಿಜಾನ ಕರ್ಣಾಟಕ 
೪ 


(iv) ಪಶ್ಚಿಮ ಒಮಾಲಯದ ಆಕ್ಟೋಗೈನಸ್‌ ಗುಂಪಿಗೆ ಸೇರಿದ ಯಕೃತ್‌ _ 
ಸಸ್ಯಗಳು. | 

(೪) ಬ್ರಯೊಫೈಟ್‌ ಸಸ್ಯ ಗುಂಪಿನ ಮೂಲ. 

(vi) ಸೈಕಾಸ್‌ ಕಿವೊಲ್ಯೂಟ ಮತ್ತು ಸೈಕಾಸ್‌ ಸರ್‌ ಸಿನಾಲಿಸ್‌ ಸಸ್ಯಗಳ 
ಅಪೂರ್ವ ಮಾಹಿತಿಗಳು. 


ಆದರೆ ಕಾಶ್ಯಪರ ಸಂಶೋಧನೆಯಲ್ಲಿ ಮೊದಲನೆಯದು, ಇಕ್ತಿಸೆಟವರ ಡಿಬ್ಬೆಲ್‌ 
ಸಸ್ಯದ ಗ್ಯಾಮೆಟೊಫೆ 3ಟ್‌ನ ರಚನೆ ಮತ್ತು ಬೆಳವಣಿಗೆ. ಈ ಸಸ್ಯ ಹುಲ್ಲಿನೆಂತಿದ್ದು 
ಯಕೃತ್‌ ಸಸ್ಯಗುಂಪಿನ ಮಾರ್ಕ್ಯಾನ್‌ ಶಿಯಾ ಗಿಡವನ್ನು ಹೋಲುವುದೇ ಹೊರತು 
ಟಿರಿಡೊಫೈಟ್‌ ಸಸ್ಯಗಳ ಪೊಥಾಲಸ್ಸನ್ನು ಅಲ್ಲವೆಂದು ಪ್ರಥಮ ಬಾರಿಗೆ ತೋರಿಸಿದರು. 
ಅಲ್ಲದೆ ಇಕ್ತಿಸೆಬವರ್‌ ಡಿಬ್ಬೆಲ್‌ ಸಸ್ಯದ ಗ್ಯಾಮೆಟೊಫೆ ಪಟ್‌ಗಳು ಮುಖ್ಯವಾಗಿ 
ದ್ವಿಲಿಂಗಿಗಳು ಎಂಬುದನ್ನು ತೋರಿಸಿಕೊಟ್ಟರು. ಇದರಿಂದ ಭಾರತದಲ್ಲಿ ಯಕೃತ್‌ 
ಸಸ್ಯಗಳೆ ಸಾಹಿತ್ಯ ಕೊರತೆಯನ್ನು ಅಪಾರವಾಗಿ ತುಂಬಿದಂತಾಯ್ತು. ಈ ಅಂಶವು 
ಯುರೋಪಿನ ಸಸ್ಯಸಂಶೋಧಕರ ನಂಬಿಕೆಗೆ ತದ್ವಿರುದ್ಧವಾಗಿತ್ತು. ಮೇಲಾಗಿ ಈ ಸಸ್ಯ 
ಗಳ ಸಂಶೋಧನೆಯನ್ನು ಮುಂದುವರೆಸಿ, ಸನ್ನಿವೇಶ ಮತ್ತು ಆಹಾರ ಗುಣಗಳ 
ಬದಲಾವಣೆಯಿಂದ ಯೂರೋಪಿಯನ್ನರು ಏಕಲಿಂಗ ಸಸ್ಯಗಳೆಂದು ಸೂಚಿಸಿರುವ 
ಸಸ್ಯಗಳು ದ್ವಿಲಿಂಗ ಸಸ್ಯಗಳಾಗುತ್ತವೆಂದೂ ಸಮರ್ಥಿಸಿದರು. ಕಾಶ್ಯಪ್‌ ಅವರ ಎಲ್ಲ 
ಸಂಶೋಧನೆಗಳನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಪ್ರೊ. ಗೊಬೆಲ್‌, ಸರ್‌ ಜಾನ್‌ 
ಫಾರ್ಮರ್‌, ಡಾ. ಕಾವರ್ಸ್‌ ಮುಂತಾದ ಪ್ರಮುಖ ಸಸ್ಯವಿಜ್ಞಾ ನಿಗಳು ಕಾಶ್ಯಪರನ್ನು 
ಬಹುವಾಗಿ ಪ್ರಶಂಸಿದ್ದಾಕೆ., ಪ್ರೊ. ಗೊಬೆಲ್‌ ಒಮ್ಮೆ ಕಾಶ್ಯಪರಿಗೆ, “ ಪಶ್ಚಿಮ 
ಹಿಮಾಲಯದ ನಿಮ್ಮ ಸಂಶೋಧನೆಯು ಸ್ವರ್ಣ ಸ್ವರೂಪದ್ದಾಗಿದ್ದು, ಯಕೃತ್‌ 
ಸಸ್ಯಗಳ ಬಗ್ಗೆ ನಮ್ಮ ಜ್ಞಾ ನ ಭಂಡಾರವನ್ನು ತುಂಬಿದ್ದೀರಿ > ಎಂದು ಬರೆದಿದ್ದಾರೆ. 

ಕಾಶ್ಯಪ್‌ ಅವರ ಸಂಶೋಧನೆಗಳಂತೆಯೇ ಅವರ ಅನ್ವೇಷಣೆ ಸಂಚಾರಗಳೂ 
ಸಹ ಸಾಹಸಮಯ ಮತ್ತು ವಿಶೇಷ ಆಸಕ್ತಿಯುತವಾದುವು. ಪ್ರಯಾಣದ ಎಲ್ಲ 
ಅವಕಾಶಗಳನ್ನೂ ಸದುಪಯೋಗಪಡಿಸಿಕೊಂಡಿದ್ದರು. ಸಂಶೋಧನೆಗಳಿಗೆ ಸಸ್ಯಗಳ 
ಸಂಗ್ರಹಣೆಯಲ್ಲಿ ಅಪಾರ ಉತ್ಸಾಹ ಮತ್ತು ತತ್ಪರತೆ, ಅವರು ಹಿಮಾಲಯದ 
ಪರ್ವತಸ್ತೋಮವನ್ನು ಒಂಬತ್ತು ವಿವಿಧ ಪ್ರದೇಶಗಳಲ್ಲಿ ಅಡ್ಡಲಾಗಿ ದಾಓದ್ದರು. 
ಪ್ರತಿಯೊಂದು ಬಾರಿಯೂ ವಿಪುಲವಾದ ಸಸ್ಯಸಂಪತ್ತನ್ನು ಶೇಖರಿಸಿ ಅಧ್ಯಯನ 
ಮಾಡಿದ್ದರು. ಹಿಮಾಲಯ್ಕ ಟಬಿಟ್‌ ಮತ್ತು ಪಶ್ಚಿಮ ಚೀನಾದ ಸಸ್ಯಸಂಪತ್ತೆಲ್ಲಾ 
ಒಂದೇ ಬುಡಕಟ್ಟಿಗೆ ಸೇರಿದವು, ಹಿಮಾಲಯ ಪರ್ವತಸ್ತೋಮವು ಸಮುದ್ರಮಟ್ಟ 


ದಿಂದ ಮೇಲೇರಿದಂತೆಲ್ಲಾ ಈ ಸಸ್ಯಗಳಲ್ಲಿ ಅಲ್ಲಲ್ಲಿ ವ್ಯತ್ಕಾಸವಾಗಲು ಅವಕಾಶವಾಯ್ತು 
ಎಂದು ಕಾಶ್ಯಪ್‌ ಅಭಿಪ್ರಾಯಪಟ್ಟರು. 


ಡಾ. ಶಿವರಾಮ್‌ ಕಾಶ್ಯಪ್‌ ೫ 


ಕಾಶ್ಯಪ್‌ ಕೇವಲ ಸಸ್ಯಶಾಸ್ತ್ರಕ್ಸೆ ಮಾತ್ರ ಅವರ ಕೊಡುಗೆಯನ್ನು ಮೀಸಲಿಡದೆ, 
ಹಿಮಾಲಯ ಪರ್ವತಗಳಲ್ಲಿ ತಮ್ಮ ಸಂಚಾರ ಕಾಲದಲ್ಲಿ ಭೂಮೇಲ್ಮ್ಮೈ ಮತ್ತು 
ಭೂವಿಜ್ಞಾನಕ್ಕೂ ಕೊಟ್ಟಿ ರುವ ಗಮನವು ಅತಿ ಶ್ಲಾಘೆನೀಯವಾದುದು. ಆ ಸಾಹಿತ್ಯ 
ಅನೇಕ ರೀತಿಯಲ್ಲಿ ಇತರರಿಗೆ ಉಪಯುಕ್ತವಾಗಿದೆ. (1) ಪಶ್ಚಿಮ ಟಬೆರ್‌ನ ಭೌಗೋ 
ಳಿಕ ಸಂಶೋಧನೆಗಳು, (ii) ಗಂಗೋತ್ರಿ ಹಿಮನದಿಗಳ ಸಂದರ್ಶನ ಕಾಲದ ವರದಿಗಳು 
ಅವುಗಳಲ್ಲಿ ಮುಖ್ಯವಾದುವು. 

ಶಿಕ್ಷಣ ಕ್ಷೇತ್ರದಲ್ಲಿಯೂ ಕಾಶ್ಯಪ್‌ ಅವರು ಸಾಕಷ್ಟು ಸೇವೆಸಲ್ಲಿಸಿದ್ದಾರೆ. 
ಭಾರತದಲ್ಲಿ ಆಗ ಸಸ್ಯಶಾಸ್ತ್ರ ಇನ್ನೂ ಪ್ರಾರಂಭಸ್ಥಿ ತಿಯಲ್ಲಿತ್ತು. ಉತ್ತರ ಭಾರತದಲ್ಲಿ 
ಆಗಲೇ ಪ್ರಪ್ರಥಮವಾಗಿ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಶಿಕ್ಷಣ ನೀಡಲು ಮಾಡಿದ 
ವ್ಯವಸ್ಥೆಯ ಕೀರ್ತಿಯು ಕಾಶ್ಯಪರಿಗೆ ಸಲ್ಲುವುದು. ಹುಟ್ಟಿ ನಿಂದಲೇ ಪ್ರತಿಭಾನ್ವಿ ತರಾದ 
ಕಾಶ್ಯಪ್‌ ಅವರ ಜೀವಿತಕಾಲದಲ್ಲಿ ತಮ್ಮ ಆಸಕ್ತಿ, ತೀವ್ರವಾದ ವೈಜ್ಞಾ ನಿಕ ದೃಷ್ಟಿ 
ಮತ್ತು ಚತುರತೆಯ ಪ್ರಯೋಗ, ಸಾಹಸಮಯ ವೈಜ್ಞಾನಿಕ ಯಾತ್ರೆ, ಮೇಲಾಗಿ 
ಸಸ್ಯಶಾಸ್ತ್ರದ ಬೆಳವಣಿಗೆಗೆ ಮೀಸಲಾದಂತೆ ನಿಸ್ವಾರ್ಥ, ನಿಷ್ಕಾವಂತರಾಗಿ ನಡೆಸಿಕೊಂಡು 
ಬಂದ ಪ್ರಾಧ್ಯಾಪಕ ವೃತ್ತಿಯಿಂದಾಗಿ ಅವರ ಹಲವು ಶಿಷ್ಯರು ವಿಜ್ಞಾನ ಪ್ರವಾದಿಗಳಂತೆ 
ತರಪೇತಿ ಹೊಂದಿದರು. ಅವರಲ್ಲಿ ದಿವಂಗತರಾದ ಪ್ರೊ. ಬೀರಬಲ್‌ ಸಹನಿ, ಕೆ. ಸಿ. 
ಮೆಹತ ಅವರೂ ; ಡಾ. ಕೆ. ಎನ್‌. ಭಾಲ್‌, ಡಾ. ವೈ. ಭರದ್ವಾಜ, ಎಸ್‌, ಕೆ. ಪಾಂಡೆ 
ಎ. ಸಿ. ಜೋಷಿ, ಪಿ. ಎನ್‌. ಮೆಹ್ರೆ ಮತ್ತು ಆರ್‌. ಎಲ್‌. ಭದ್ವಾರ್‌ ಮುಖ್ಯರು. 
ವಿಶ್ವಖ್ಯಾತಿ ಪಡೆದಿರುವ ಲಕ್ನೋ ನಗರದ “ ಸಸ್ಯಜೀವಾನಶೇಷಗಳ ಸಂಶೋಧನಾ 
ಸಂಸ್ಥೆ ಯ'' ಸಂಸ್ಥಾಪಕರು ಪ್ರೊ. ಬೀರಬಲ್‌ ಸಹೆನಿಯವರು. 

ಕಾಶ್ಯಪ್‌ ಅವರು ಇನ್ನೂ ಹುರುಪಿನಿಂದ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಸೇವೆ 
ಸಲ್ಲಿಸುತ್ತಿರುವಾಗ, 1934ರ ನವೆಂಬರ್‌ 26ರಂದು ಹೈದಯಾಘಾತದಿಂದ ನಿಧನರಾದರು. 
ಆಗಿನ್ನೂ ಅವರಿಗೆ 52 ವರ್ಷ ವಯಸ್ಸು. ಭಾರತದ ಸಸ್ಯಶಾಸ್ತ್ರದ ದುಜೆಣ್ಸವನೆನ್ನುವಂತೆ 
ಅವರ ಹಲವಾರು ಕಾರ್ಯಯೋಜನೆಗಳು ಅಲ್ಲಿಗೇ ಪರಿಸಮಾಪ್ತಿ ಗೊಂಡವು. 

ಪ್ರಖ್ಯಾತ ಚಲನ ಚಿತ್ರತಾರೆ ಕಾಮಿನಿ ಕೌಶಲ್‌, ಕಾಶ್ಯಪರ ಪುತ್ರಿ. 


ಪರಮಾಣುಬಾಂಬು ನಿಡಿಯಿತು 


ಅಲಮೊಗೋರ್ಕೊ ಮರುಭೂಮಿಯಲಿ 
ನಡಿಯಿತು ಪರಮಾಣು ಬಾಂಬು 
ಕೋಟಿ ಸೂರ್ಯರು ಒಮ್ಮೆಗೇ ಬೆಳಗಿದ 
ನಡುಹೆಗಲ ಬೆಳಕು ಚೆಲ್ಲಿ 

ಪ ನ್ರಳಯವನು ಸಾರುವ 

ಯಮನ ಆರ್ಭಟ ಕೇಳಿಸಿತು ಆಮೇಲೆ. 


ಬೆಳ್ಗೊ ಡೆ ಬಿಚ್ಚಿ ಆಕಾಶಕೆ ಹಬ್ಬಿತು 
ಮರಳು ಕರಗಿ ಆಂಯಾದ ಜ್ವಾ w 
ಸುಯ್ಯೆಂದು ಬೀಸಿದ ಗಾ 

ದೂಡಿತು ಬಹುದೂರಕೆ 

ಫರ್ಮಿ ಕೆಳಗೆ ಬಿಡುತಿದ್ದ 

ಕಾಗದದ ಚೂರುಗಳ. 


ಖಿನ್ನರಾದರು ವಿಜ್ಞಾ ನಿಗಳು 

ಕಂಡು ಪರಮಾಣು ಗರ್ಭದ 
ಸುಡುವ ಶಕ್ತಿಯ 

ಉಬ್ಬಿದರೂ ಉಸಿರು ಕಟ್ಟ ನಿಂತರು 
ಹೋರಾಡುವ ಯೋಧರು 
ಶಕ್ತಿಯಜಿ ಮೇಲುಗೈ 

ಸಿಡಿದವು ಪರಮಾಣು ಬಾಂಬುಗಳು 
ವಿನಾಶದಲಿ ಬಿತ್ತರಿಸಿ 

ಸೃಷ್ಟಿಯ ಮರ್ಮ, 


ಅನಾಮಿಕ 


3 


A Wa eT 


ಎಸ್‌. ಜಿ. ಪರಮಶಿವಯ್ಯ 


ತೃತೀಯ ಕಲ್ಪದ ಸಸ್ತನಿಗಳು 


ಕ್ರಿಟೇಷಸ್‌ ಯುಗದ ನಂತರ ಭೂ ಭಾಗದ ಮೇಲಾದ ಮಹತ್ತರ ಬದಲಾವಣೆ 
ಗಳು ಜೀವಕೋಓಯ ಮೇಲೆ ಪ್ರಭಾವ ಬೀರಿದವು. ಹಿಂದಿನ ಭೂ ಯುಗಗಳಲ್ಲಿ 
ಪ್ರತಿಭಾವಂತ ಜೀವಿಗಳೆಂದು ಖ್ಯಾತಿಗಳಿಸಿದ್ದ ಹಲವು ಜೀವಿ ಸಮುದಾಯಗಳು 


ತೃತೀಯ ಭೂ ಕಾಲದಲ್ಲಿ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾದವು. ಇವುಗಳ ಬದಲಿಗೆ 


ನೂತನ ಜೀವಿಗಳು ಕಾಣಿಸಿಕೊಂಡವು. ಮಧ್ಯ ಜೀವ ಕಲ್ಪದಲ್ಲಿ ಇಡೀ ಜಗತ್ತನ್ನಾಳಿದ 
ಸರೀಸ್ಕಪ ಗುಂಪಿನ ಬಹುತೇಕ ಕುಟುಂಬಗಳು ಮತ್ತು ಕೆಲವು ಅಕತೇರು ಜೀವಿಗಳು 
ನಿರ್ವಂತಿಗಳಾದವು. ಅಳಿದ ಸರೀಸೃಪ ಸಾಮ್ರಾಟರ ಸ್ಥಾನವನ್ನು ಆಕ್ರಮಿಸಿದ 
ಸಸ್ತನಿಗಳಿಂದ ಕೂಡಿದ ಹೊಸ ಜೀವ ಪ್ರಪಂಚ ಉದಯಿಸಿತು. ಇಡೀ ತೃತೀಯ 
ಕಾಲದಾದ್ಯಂತ ಭೂ ಸಾಮ್ರಾಟರಂತೆ ಬಾಳಿದ ಕೀರ್ತಿ ಈ ಜೀವಿಗಳಿಗೆ ಸಂದಿದೆ. 
ಹೀಗಾಗಿ ಈ ಯುಗವನ್ನು “ ಸಸ್ತನಿಗಳ ಯುಗ''ಷೆಂದು ಕರೆಯಲಾಗಿದೆ. ಸರೀಸೃಪ 
ಗಳಲ್ಲಿ ಮುಖ್ಯವಾದ ದೈತ್ಯೋರಗಗಳು (Dinosaurs) ಸುಮಾರು ಒಂದು ನೂರ 
ಹನ್ನೊಂದು ಮಿಲಿಯನ್‌" ವರ್ಷಗಳವರೆಗೆ ಜಗತ್ತನ್ನಾಳಿ ಎಪ್ಪತ್ತು ಮಿಲಿಯನ್‌ 
ವರ್ಷಗಳ ಹಿಂದೆ. ಕ್ರಮೇಣವಾಗಿ ಕಣ್ಮರೆಯಾದವು. ಮಧ್ಯ ಜೀವಕಲ್ಪದ 
ದೈತ್ಯೋರಗ ಸಾಮ್ರಾಜ್ಯದಲ್ಲಿಯೇ ಜೀವಿಸಿದ್ದ ಸಸ್ತನಿಗಳು ಬಹುಮಟ್ಟಿಗೆ ಕೀಟಾಹಾರಿ 
ಗಳಾಗಿದ್ದವು (185601110869). ಸಸ್ತನಿಗಳ ಕೆಲವೇ ಪಳೆಯುಳಿಕೆಗಳು ಜುರ್ಯಾಸಿಕ್‌ 
ಮತ್ತು ಕ್ರಿಟೀಷಸ್‌ ಶಿಲಾಸ್ತರಗಳಲ್ಲಿ ದೊರೆತಿರುವುದು ಈ ಜೀವಿಗಳು ಮಧ್ಯ ಜೀವ 
ಕಲ್ಪದಲ್ಲಿಯೇ ಇದ್ದು ವೆಂಬುದಕ್ಕೆ ನಿದರ್ಶನ. ಟ್ರಿಯೂಸಿಕ್‌ ಮತ್ತು ಜುರ್ಯಾಸಿಕ್‌ 
ಯುಗಗಳಲ್ಲಿ ವಿಕಾಸಕ್ಕೊಳಪಟ್ಟಿ ಸರೀಸೃಪಗಳು ಸಸ್ತನಿಗಳ ಉಗಮಕ್ಕೆ ಕಾರಣ 
ವಾದವು. ಇವೂ ಕೂಡೆಭೂ, ಜಲ ಮತ್ತು ವಾಯುಮಂಡಲ ಪರಿಸರಗಳಿಗೆ ಯುಕ್ತಾ 
ಯುಕ್ತವಾಗಿ ಹೊಂದಿಕೊಂಡು ವೈವಿಧ್ಯಮಯ ಜೀವನ ನಡೆಸಿವೆ. ಸಸ್ತನಿಗಳ 
ವಿಕಾಸ ಮಧ್ಯ ಜೀವ ಕಲ್ಪದಲ್ಲಿ ನಿಕೃಷ್ಟವಾಗಿತ್ತಾದರೂ ತೃತೀಯ ಯುಗದ ಆದಿಯಲ್ಲಿ 
ಅನಿರೀಕ್ಷಿತವಾಗಿ ವೇಗೋತ್ಸರ್ಷಗೊಂಡು ಇಯೋಸೀನ್‌ ಯುಗದ ಹೊತ್ತಿಗೆ ಇವುಗಳ 
ದೇಹದಲ್ಲಿ ಬಹಳಷ್ಟು ಮಾರ್ಪಾಡಾಗಿದ್ದು, ವಿವಿಧ ಜೀವನ ರೀತಿಗಳಿಗೆ ಹೊಂದಿಕೊಂಡು 


| ವಿಜ್ಞಾನ ಕರ್ಣಾಟಕ 


ಬಾಳಿ ಬದುಕಲು ಅವಕಾಶ ದೊರೆಯಿತು. ಆಲಿಗೋಸೀನ್‌ ಯುಗದಲ್ಲಾದ ಮತ್ತಷ್ಟು. 
ವಿಕಾಸದಿಂದಾಗಿ ಹಲವು ಸಂತತಿಗಳು ಉದಯಿಸಿ ಮತ್ತೆ ಕೆಲವು ಗತಿಸಿದವು. ಈ 
ಜೀವಿಗಳ ವಿಕಾಸದ ಉಚ್ಛಾ _)ಯ ಮಟ್ಟ ಮಯೋಸೀನ್‌ ಮತ್ತು ಸ್ಸ ಯೋಸೀನ" 
ಕಾಲಗಳಲ್ಲಿ ತಲುಪಿದ್ದು ಆಧುನಿಕ ಲಕ್ಷಣಗಳನ್ನು ರೂಪಿಸಿಕೊಂಡ ಬಗ್ಗೆ ನಂಬಲರ್ಹ 


ಸಾಕ್ಷಾ $ಧಾರೆಗಳಿನೆ. ಆಧುನಿಕ ಪ್ರಪಂಚದ ಪ್ರಮುಖ ಸಸ್ತನಿ ಗುಂಪನ್ನು ಮಾನವ ' 


ಪ್ರತಿನಿಧಿಸುತ್ತಾನೆ. 
ಲಕ್ಷಣಗಳು :--ಸಸ್ತನಿಗಳ ವಿಶಿಷ್ಟ ಲಕ್ಷಣಗಳಲ್ಲಿ ಬಹುಮುಖ್ಯವಾದ 


ಮಿದುಳು ಅತ್ಯುತ್ತಮವಾಗಿ ರೂಪುಗೊಂಡಿದೆ. ಉತ್ಕೃಷ್ಠ ಸ, ಸಸ್ತ್ರ ನಿಗಳಲ್ಲಿ ಪರಿಪೂರ್ಣ | 


ವಾಗಿ ವಿಕಾಸಗೊಂಡ ದೊಡ್ಡ ಮಿದುಳು, ಮಿದುಳಿನ ಬಹು ಮುಖ್ಯ ಅಂಗವಾಗಿ 
ಕಾಯನಿರ್ವಹಿಸುತ್ತದೆ. ಒಂದು ನಿರ್ದಿಷ್ಟ ಭಾಗಕ್ಕೆ ಮಾತ್ರ ಸೀಮಿತಗೊಂಡು 


ವಿಸ್ತರಿಸಿದ ಮಿದುಳಿನ ಈ ಭಾಗವನ್ನು “ ಮಿದುಳಿನ (Cerebrum hemisphere) : 


ಗೋಳ” ವೆಂದೂ ಕೆಲವೊಮ್ಮೆ “ಬೂದು ದ್ರವ್ಯ ” (8೩) matter) ಅಂಗವೆಂದೂ 


ಕರೆಯುವುದುಂಟು. ದೇಹ ಸ್ವೀಕರಿಸಿದ ಜ್ಞಾನವಾಹಿ ಕ್ರಿಯೆಗಳನ್ನು (Sensory 


impressions) ಸಂಗ್ರಹಿಸಿ, ಅವುಗಳಿಗೆ ಸ್ಮರಣಶಕ್ತಿ (memories) ರೂಪವನ್ನು 


ಕೊಟ್ಟು ನಂತರದ ವಿಚಾರ ಚಿಂತನಾ ಕಾರ್ಯಗಳಲ್ಲಿ (thought processes) ಉಪ 


ಯುಕ್ತ 'ಭಾಗುವುತಿ ಮಾಡುತ್ತದೆ, ಏಕರೀತಿಯಾಗಿಲ್ಲದ ಮಿದುಳಿನ ಗಾತ್ರ ಈ 
ಜೀವಿಗಳ ಬುದ್ಧಿ ಚಾತುರ್ಯತೆಯ ಅಳತೆ ಗೋಲೇನಲ್ಲ (yard stick). "ಹೆಚ್ಚು 


ಉತ್ಕರ್ಷಿತ ಸ ಸಸ ಸ್ವನಿಗಳಲ್ಲಿ ಪ್ರಮುಖ ಮಸ್ತಿಷ್ಟು (೧೯6m) ಭಾಗವು ಎಂಗೆ ] 


ಗೊಂಡಿದ್ದು (folded), ಈ ಜೀವಿಗಳ ಬುದ್ಧಿ ಸೂಕ್ಷ್ಮಕೆ ಮಿದುಳಿನ ಈ ಭಾಗದ 
ಹೊರ ಪ್ರದೇಶದೊಂದಿಗೆ ಸಂಪರ್ಕವನ್ನು "ಹೊಂದಿದೆ. ಪಕ್ಷಿಗಳಂತೆ ಸಸ್ತನಿಗಳು 
ಬಿಸಿರಕ್ಕ (warm blooded) ಪ್ರಾ ಜಿಗಳು ಚಯಾಪಚಯ ಶಕ್ತಿ (metabolism) 
ಅಧಿಕವಾಗಿದ್ದು, ದೇಹದ ಕೆಲವು ಅಂಗಾಂಗಗಳ ಜಟಲಕಿಗೆ (complexity) ಕಾರಣ 
ವಾಗಿದೆ, ದೇಹೆದ ಶಾಖವನ್ನು ತಂಪಾಗಿ (ಮಿತವಾಗಿ) ಇಡುವ ಕಾರ್ಯವನ್ನು 
ಸ್ವೇದ ಗ್ರಂಥಿಗಳು (sweat glands) ಮತ್ತು ರೋಮಗಳು ನಿರ್ವಹಿಸುತ್ತವೆ, ರಕ್ತ 
ಪರಿಚಲನಾಕ್ರಮ (circulatory system) ಮತ್ತು ಶ್ವಾಸೋಚ್ಛಾ ್ಸ) ಎಸವನ್ನು 
Aa ನಿರ್ವಹಿಸಲು ಬಹುವಾಗಿ ವಿಶಿಷ್ಟ ಗೊಂಡ ಅಂಗಾಗ ಬ ರೂಪು 
ಗೊಂಡಿವೆ. ಸಸ್ತನಿಗಳು ಜೀವಂತ ಮರಿಗಳಿಗೆ 'ಜನ್ಮ ನೀಡುತ್ತವೆ. ಭ್ರೂಣವು 


| 


(embryo) eS: (womb) ಪೋಷಣೆಯನ್ನು ಪಡೆದು ಬಾಹ್ಯ | 


ಪ್ರಸಂಚಕ್ಕೆ ಕಾಲಿರಿಸುತ್ತದೆ. ಹೀಗೆ ಜನಿಸಿದ ಮರಿಗಳು ಶೌ ಶ್ರಾಢಾವಸ್ಥೆ ಯನ್ನು 
ತಲುಪಿ ಸ್ವತಃ ಜೀವ ನಿರ್ವಹಣೆ ಮಾಡಿಕೊಳ್ಳುವ ಶಕಿ ಕ್ಕಿಯನ್ನು ಗಳಿಸುವವರೆಗೆ 
ತಾಯಿಯು ಮರಿಗಳಿಗೆ ಮೊಲೆಯೂಡಿ ಸಸ್ಯ ಸೋಷಿಸಿ ಬೆಚ್ಚ ಗೆ ರಕ್ಷಿಸಿ ಬೆಳೆಸು 

ತ್ತದೆ,, ಮತ್ತಾವ ಜೀವಿಗಳಲ್ಲಿಯೂ ಕಂಡುಬಾರದ ಈ ಬಗೆಯ ಕು ಸಸ್ತನಿಗಳ 


ತೃತೀಯ ಕಲ್ಪದ ಸಸ್ತನಿಗಳು ೯ 


" ವಿಕಾಸದ ಮಹತ್ತರ ಸಾಧನೆಗಳಲ್ಲಿ ಒಂದಾಗಿದೆ. ಸಸ್ತನಿಗಳ. ತಲೆಯೋಡು 
(skull) ಸರೀಸೃಪಗಳ ತಲೆಯೋಡಿಗಿಂತ ಬಹು ಭಿನ್ನವಾಗಿದ್ದು, ಇಲ್ಲಿಯ ಕಣ್ಣು 
ಅದೃಶ್ಯವಾಗಿದೆ. ವಿಕಾಸ ಹೊಂದಿದ ದವಡೆ ಕೇವಲ ಒಂದೇ ಮೂಳೆಯಿಂದ ರೂಪು 
ಗೊಂಡಿದೆ. ದೊಡ್ಡದಾದ ಮಿದುಳಿಗೆ ಸ್ಥಳಾವಕಾಶ ಕಲ್ಪಿ ಸುವ ಸಲುವಾಗಿ ಮಿದುಳಿನ 

: ಆವರಣ (0೯೩1೧ ೦೩೩೮) ಬಹುವಾಗಿ ವಿಸ್ತರಿಸಿದೆ. ಕಪೋಲ ಭಾಗದ (temporal 
rion) ರಚನೆಯಲ್ಲಿ ಕೆನ್ನೆಯ ಅಂಚಿನಲ್ಲಿ ರೂಪುಗೊಂಡ ಒಂದು ಕಮಾನು ರಚನೆ 
ಯಿದೆ. ವಿಕಾಸಗೊಂಡ ದಂತರಚನೆ ಬಹು ಭಿನ್ನವಾಗಿದೆ. ಬಹು ಮುಂದಿರುವ 
ಬಾಚಿಹಲ್ಲುಗಳು (175018೦೯ teeth) ಆಹಾರವನ್ನು ಕಡಿಯಲೂ, ಹಿಂಬದಿಯ ಕೋರೆ 
ಹಲ್ಲುಗಳು (088176 th) ಆಹಾರವನ್ನು ಸೀಳಲು, ಒಂದೇ ಬೇರುಳ್ಳ ಮುಂದವಡೆ 

ಹಲ್ಲುಗಳು (p೯mಂlars) ಮತ್ತು ಎರಡು ಬೇರುಳ್ಳ ಅಗಲವಾದ ದವಡೆ ಹಲ್ಲುಗಳು 

ಆಹಾರವನ್ನು ಚೆನ್ನಾಗಿ ಅಗಿಯಲು ಯುಕ್ತವಾಗಿ ರೂಪುಗೊಂಡು ಈ ಜೀವಿಗಳು 
ತಿಂದ ಆಹಾರ ಬಹು ಬೇಗ ಜೀರ್ಣವಾಗುತ್ತದೆ. ಸಸ್ತನಿಗಳ ಕರುಳು 30 ಅಡಿ 
ಗಳಷ್ಟಿದ್ದು ಕ ಹೆಚ್ಚಿನ ಆಹಾರವನ್ನು ಪಡೆಯಲು ಸಮರ್ಥವಾಗಿದೆ. ಮತ್ತು ದೇಹದ 

' ಶಾಖವನ್ನು ಏಕಪ್ರಕಾರವಾಗಿ ನಿಯಂತ್ರಿಸುತ್ತದೆ. ' ಈ ಜೀವಿಗಳಿಗೆ ಹೆಚ್ಚಿನ 

ಅಮ್ಮ ಜನಕದ ಆವಶ್ಯಕತೆಯಿದೆ, ಹೃದಯ ನಾಲ್ಕು ಭಾಗವಾಗಿ ನಿಭಜನೆಗೊಂಡಿದ್ದು 
ಆಮ್ಲಜನಕ ಪ್ರತಿಯೊಂದು ಅಂಗಗಳಿಗೂ ಪ್ರಸರಿಸಿ ಇಂಗಾಲದ ಡೈ ಆಕ್ಸೈಡ್‌ 

 ವಿಸರ್ಜನೆಗೊಂಡು ದೀಹದ ಶಾಖ ಏಕಪ್ರಕಾರವಾಗಿರುತ್ತದೆ, ಸರೀಸೃಪಗಳಿಗೆ 

-ತೆದ್ರಿರುದ್ದವಾಗಿ ಬಗ್ಗ ರಿ ಮೂಳೆಗಳು ಎದೆಯಲ್ಲಿ ಮಾತ್ರ ರೂಪುಗೊಂಡಿದ್ದು, ಭುಜದ 

ಮತ್ತು ಸೊಂಟದ ಮೂಳೆಗಳಲ್ಲಿಯೂ ಆಗಿರುವ ಮಾರ್ಪಾಡಿನಿಂದಾಗಿ ಮಾಂಸಖಂಡ 

ಗಳು ಈ ಮೂಳೆಗಳಿಗೆ ತಕೃಂತೆ ಹೊಂದಿಕೊಂಡಿರುವ ಕಾರಣ ಸಸ್ತನಿಗಳು ಬಹು 
ಶೀಘ್ರವಾಗಿ ಓಡಬಲ್ಲವು. | 

ಪ್ರಸರಣ ಮತ್ತು ಹೊಂದಾಣಿಕೆ :- ಸರೀಸೃಸಗಳಂತೆ ಸಸ್ತನಿಗಳೂ ಸಹ 

ಪರಿಸರಕ್ಕೆ ಕ್ರಮೇಣವಾಗಿ ಹೊಂದಿಕೊಂಡು ಎಲ್ಲೆಡೆಯೂ ಪ್ರಸರಿಸಿ ತೃತೀಯ ಯುಗದ 

ಸಾಮ್ರಾಟಿರಂತೆ ಬಾಳಿ ಬದುಕಿ ಇಂದೂ ಸಹ ತಮ್ಮ ಪೀಳಿಗೆಯ ಸಂಕೇತವಾಗಿ ಹಲವು 

ಪ್ರತಿನಿಧಿಗಳನ್ನು ಬಿಟ್ಟ ಗಲಿವೆ, ಕುದುರಿ, ಜಿಂಕೆ ಮತ್ತು ಕಾಡೆಮ್ಮೆ ಮುಂತಾದವು 

" ವೇಗವಾಗಿ ಓಡಬಲ್ಲ ಸಾಮರ್ಥ್ಯವನ್ನು ಗಳಿಸಿ ಬಯಲು ಪ್ರದೇಶಗಳಲ್ಲೂ, ನದಿ ಮತ್ತು 

ಜವುಗು ಪ್ರದೇಶಗಳಲ್ಲಿ (swampy regions) ನೀರಾನೆ (Hippopotamus) ಮತ್ತು 

ಬೀವರ್‌ಗಳೂ, ಮರಗೆಳ ಮೇಲೆ ಸ್ಲಾತ್‌ ಮತ್ತು ಕೋತಿಗಳೂ, ಬಿಲಗಳಲ್ಲಿ ಮಖ 
ಮಲ್‌ ಹೆಗ್ಗಣ (೧3019) ಮತ್ತು ದಂಶಕ ಪ್ರಾಣಿಗಳೂ (೯೦6675), ಕಾಡಿನಲ್ಲಿ 
ಮಾಂಸಾಹಾರಿಯಾದ ಹುಲಿ, ಬಯಲು ಪ್ರದೇಶದಲ್ಲಿ ತೋಳ, ಸಮುದ್ರದಲ್ಲಿ ವರಾಹ 
ಮತ್ಸ್ಯ (Dolphin), ತಿಮಿಂಗಿಲ (whale), ಕಡಲ ನಾಯಿ (5681) ಮೊದಲಾದವೂ, 
ವಾಯುಮಂಡಲದಲ್ಲಿ ಬಾನಲಿಯೂ ಯುಕ್ತಾ ಯುಕ್ತವಾಗಿ ಹೊಂದಿಕೊಂಡು ಜೀವಿಸಿ 


೧೦ ಕ್ಮ ಕರಾ 


ದವು. ಹೀಗೆಯೇ ಮಾನವನೂ ಸಹ ಭೌತಿಕ ವಿಧಾನಗಳಿಂದ ಭೌತಿಕ ಪ್ರಪಂಚವನ್ನು 
ಜಯಿಸಲು ಎಲ್ಲಾ ಬಗೆಯ ಪರಿಸರ ಮತ್ತು ಸನ್ನಿವೇಶಗಳಿಗೆ ಹೊಂದಿಕೊಂಡು ಜೀವಿ 
ಅರ್ಹತೆಯನ್ನು ಗಳಿಸಿದ. ಜೀವ ವಿಕಾಸ ಎಷ್ಟು ಪ್ರಗತಿಪರವಾಗಿ ಮುಂದುವರಿದಿತ್ತೆ 
ಮೇಲ್ಕಂಡ ಅಂಶಗಳಿಂದ ಕಂಡುಬರುತ್ತದೆ. ಅಂದರೆ ಈ ಜೀವಿಗಳ ಪುನರ್ಜನನ 
(reproduction), ಹಲವು ದಿಶೆಗಳಲ್ಲಿ ಸಂಭವಿಸಿದ ಸುನಮ್ಯ ಪ್ರಸರಣ, ಅಭಿವೃದಿ ಯ 
ಹಂತದತ್ತ ಸಾಗುತ್ತಿರುವ ವಿಕಾಸ ಮತ್ತು ನಿರ್ಮೂಲ ಪ್ರಸಕ್ತ ಸಸ್ತನಿಗಳಲ್ಲಿ ಕಂಡುಬರು 
ತ್ತವೆ. ಈ ಬಗೆಯ ಜೀವ ವಿಕಾಸ ಜೀವ ದಾಖಲೆಯ ಅವಲೋಕನದಿಂದ ವ್ಯಕ್ತ ಪಓ ದೆ. 

ಹುಟ್ಟು ಮತ್ತು ವರ್ಗೀಕರಣ :--ಸಸ್ತನಿಗಳ ಉಗಮ ಪ್ರಾಚೀನ ಜೀವ 


ಕಲ್ಪದ (7418602010) ಕೊನೆಯ ಭಾಗದಲ್ಲಿಯೇ ಪ್ರಾರಂಭವಾಗಿದೆಯೆಂದು 


ಪಳೆಯುಳಿಕೆ ದಾಖಲೆಯಿಂದ ಕಂಡು ಬಂದಿದೆ. ಬಹು ಪುರಾತನ ಸಸ್ತನಿಗಳು ಸರೀ 
ಸೃಪಗಳಂತೆ ಮೊಟ್ಟೆಯೊಡೆದು ಜನ್ಮ ತಾಳಿವೆ. ಈ ಬಗೆಯ ಉಗಮಕ್ಕೆ ಬಾತು 
ಕೊಕ್ಕಿನ ಮಖಮಲ್‌ ಹೆಗ್ಗಣ (7301) ಮತ್ತು ಮುಳ್ಳಿರುವೆ ಬಾಖ (Spiny ant 


6೩108) ಉತ್ತಮ ನಿದರ್ಶನ. ಬಹುತೇಕ ಪ್ರಾಚೀನ ಸಸ್ತನಿಗಳು ಮಧ್ಯಜೀವ : 
ಕಲ್ಪಕ್ಕೆ ಸೇರಿದವು. ಪ್ರಗತಿಪರ ವಿಕಸನದಿಂದ ಉತ್ಕ್ರುಷ್ಪ ಲಕ್ಷಣಗಳನ್ನು ರೂಢಿಸಿ 


ಕೊಂಡ ಸಸ್ತನಿಗಳು ತೃತೀಯ ಯುಗದಲ್ಲಿ ಜೀವಿಸಿದ್ದವು. ಸಸ್ತನಿಗಳನ್ನು ಎರಡು 
ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. (1) ಸಂಚಿ ಸಸ್ತನಿಗಳು (Pouched 
mammals) :--ಈ ವರ್ಗದ ಸಸ್ತನಿಗಳಲ್ಲಿ ಮರಿಗಳು ತಾಯಿಯ ಒಡಲಿನಿಂದ 
ಅಪ್ರಬುದ್ದವಾಗಿ ಜನ್ಮ ತಳೆಯುತ್ತವೆಯಾದ್ದರಿಂದ ಇವುಗಳ ರಕ್ಷಣೆಗೆ ಸಂಚಿಯ 
ಅವಶ್ಯಕತೆ ಹೆಚ್ಚು. ಕಾಂಗರೂ ಮತ್ತು ಓಪಾಸಮ್‌ಗಳು ತಮ್ಮ ಮರಿಗಳನ್ನು ಸಂಚಿ 
ಯಲ್ಲಿಟ್ಟು ಕೊಂಡು ತಿರುಗುತ್ತವೆ. (2) ಜರಾಯು ಸಸ್ತನಿಗಳು (placental 
mammals) :—ಈ ವರ್ಗದ ಮರಿಗಳು ಹುಟ್ಟುವ ಮೊದಲೇ ತಮ್ಮ ಮಾತೃವಿನ 
ಗರ್ಭದಲ್ಲಿ ಪೂರ್ಣವಾಗಿ ಬೆಳೆದು ಬಾಹ್ಯ ಪ್ರಸಂಚಕ್ಕೆ ಕಾಲಿಡುತ್ತವೆ. 

ಸಸ್ತನಿಗಳನ್ನು ಅವುಗಳ ಆಹಾರ ಕ್ರಮಕ್ಕೆ ಅನುಗುಣವಾಗಿ ಸಸ್ಯಾಹಾರಿಗಳು 


(11001107005): ಮಾಂಸಾಹಾರಿಗಳು (೦೩೯೧11೦೯೦೪5), ಮತ್ತು ಕೀಟಾಹಾರಿ : 


ಗಳೆಂದೂ (Insectivorous), ಅಲ್ಲದೆ ಕಾಲ್ಗೊರಸು ರಚನೆಗೆ ಅನುಗುಣವಾಗಿ ಸಮ 
ಗೊರಸಿನ (೩೯೦6೩೦1), ಮತ್ತು ವಿಷಮಗೊರಸಿನ (perissodactyl), ಸಸ್ತನಿ 
‘sy 355%. ತೃತೀಯ ಕಲ್ಪದ ಆದಿಭಾಗದಲ್ಲಿ ಜೀವಿಸಿದ್ದ ಸಸ್ತನಿಗಳು 
ಬಹುಮಟ್ಟಿಗೆ ಪ್ರಾಚೀನ ಗೊರಸು ಸ್ವಭಾವವುಳ್ಳ ವು. ಇವುಗಳಲ್ಲಿ ಮುಖ್ಯವಾದುವೆಂದರೆ 


ಕಾಂಡೈ ಲಾರ್ತ್ರ-ಕೀಲುಭರಿತ ಗೆಣ್ಣುಳ್ಳ ಸಸ್ತನಿಗಳು (Knuckle Jointed) ಮತ್ತು 


ಆಂಬ್ಲಿ ಸೋಡ-ಮೊಂಡುಪಾದಿ ಸಸ್ತನಿಗಳು (blunt ೦೦೬d). ಇವೆರಡೂ ಇಯೋಸೀನ್‌. 


ಕಾಲದಲ್ಲಿ ಮಾತ್ರ ಜೀವಿಸಿದ್ದುವೆಂದು ಕಂಡು ಬಂದಿದೆ. 


ಇಲ್ಲಿ ಪ್ರಮುಖ ಸಸ್ತನಿಗಳಿಗೆ 


ತೃತೀಯ ಕಲ್ಪದ ಸಸ್ತನಿಗಳು ೧೧ 

ಕಾಂಡೈಲಾರ್ತ್ರ :--ಸರಳ ದೇಹವುಳ್ಳ ಆರ್ಷಗೊರಸು ಸಸ್ತನಿಗಳಿವು. ಪ್ರತಿ 
ಹೊಂದು ಪಾದದಲ್ಲಿಯೂ ಐದು ಕಾಲ್ಪೆರಳು. ತೋರವಾದ ಉದ್ದನೆಯ ಬಾಲ. 
ಉದ್ದವೂ ತಗ್ಗೂ ಆದ ತಲೆಬುರುಡೆ. 
ಮಿದುಳಿನ ಆವರಣ ಚಿಕ್ಕದು. ತಗ್ಗಾದ 
ದಂತ ಮಕುಟವುಳ್ಳ (crown) ಹಲ್ಲು 


ಗಳು ವಿಕಸನಗೊಂಡಿರಲಿಲ್ಲ.. ಇದರ 
1 [ಸ್ಸ ೨ ಅತ್ಯುತ್ತಮ ಜಾತಿಯೆಂದರೆ ಫೆನಕೋ 

ಹಟ್ಟ ಇದರ ದೇಹ ಕುರಿ ಕಾಯುವ 
ಚಿತ್ರ 1, ಫೆನಕೋಡಸ ನಾಯಿಯಷ್ಟು. ಈ ವರೆಗೆ ದೊರೆತಿರುವ 
| ಪಳೆಯುಳಿಕೆಗಳನ್ನು ಇವುಗಳ ನೇರ 
ಸಂತತಿಗಳೆಂದು ಪರಿಗಣಿಸಿಲ್ಲ. ವಿಶೇಷವಾಗಿ ವಿಷಮಗೊರಸು ಸಸ ಸ್ವರಿಗಳೊಂದಿಗೆ 
ಸಂಬಂಧವುಳ್ಳೆ ಈ ಗುಂಪು ಇಯೋಸೀನ" ಮಧ್ಯ ಭಾಗದ ಗತಿಸಿತು. 

ಆಂಬ್ಲಿ ಪೋಡ : — ಸ್ಕೂಲವಾದ ಸ ಸ್ತಂಭಾಕೃತಿಯ ಕಾಲುಗಳಲ್ಲಿ ಆನೆಯ 

ಪಾದದಂತಹ ಚಿಕ್ಕಮೊಂಡು ಪಾದ. ಹಲ್ಲು ಮತ್ತು 'ೈಲೆಬುರುಡೆ ರಚನೆ ಸರಳ. 
ಮಿದುಳು ಅಷ್ಟಾಗಿ ವಿಕಸನಗೊಂಡಿರಲಿಲ್ಲ. ಇಯೋಸೀನ್‌ ಕಾಲದ ಪ್ರಮುಖ ಸಸ್ತ್ಯ 
ಗಳಾದ ಈ ಜೀವಿಗಳು ಕ್ರಮೇಣ ಗಾತ್ರದಲ್ಲಿ ವೃದ್ಧಿಗೊಂಡಿದ್ದು , ತಲೆ ಬುರುಡೆಯೂ 
ಕೂಡ ವಿಸ್ಮಯಕರ ರೀತಿಯಲ್ಲಿ ವಿಕಾಸ 
ಗೊಂಡಿದೆ. Bd ತಲೆ, ಉದ್ದನೆಯ 
ದೇಹೆವುಳ್ಳ ಪ್ಯಾಂಟೊಲ್ಯಾಮ್ಮ ಈ 
ಗುಂಪಿನ ಮುಖ್ಯ ಪ್ರಾಣಿ. ಇದರ 
ದಾಯಾದಿಗಳಾದ ಕಾಂಡೆ,ಲಾರ್ತ್ರಗಳ 
ಮತ್ತು ಇದರ ಸಾಮಾನ್ಯ ಆಕೃತಿ ಏಕರೀತಿ 
ಯಾಗಿದೆ. ಈ ಗುಂಪಿನ ಮತ್ತೊಂದ ಚಿತ್ರ 2. ಕಾರಿಫೋಡಾನ್‌ 
ಮುಖ್ಯ ಪ್ರಾಣಿಯೇ ಕಾರಿ ಫೋಡಾನ್‌. 
ಸ್ಕೂಲ ದೇಹದ ಸೋಂಭೇರಿ ಪ್ರಾಣಿಯಿದು. ಅಗಲವೂ ಚ ಪ್ರಟಿಯೂ ಆದ ಇದರ 
“ತಲೆಬುರುಡೆ ಕೋಡು SSNS: ಮೇಲ್ಪವಡೆಗಳಲ್ಲಿ ಡು. ಜೊತೆ ಕೋರೆಹಲ್ಲು 
ಗಳಿವೆ. ದೇಹ ಒಂದು ಚಿಕ್ಕ ಹಸುವಿನಂತಿತ್ತು. ಆಂಬ್ಲಿ ಪೋಡಗಳ ಉಚ್ಛ್ರಾಯ ಕಾಲ 
ಮಧ್ಯ ಇಯೋಸೀನ್‌. » ಇವುಗಳ ಅವಶೇಷಗಳು ಕೆಳಣಯೋಸೀನ್‌ ಕಾಲದ 
ಹೊಚ್‌ ಮತ್ತು ಬ್ರಿಡ್ಜರ್‌ ಶಿಲಾಸ್ತರಗಳಲ್ಲಿ ದೊರೆತಿವೆ... ಇಯೋಸೀನ” ಕೊನೆಯ 
ಭಾಗದಲ್ಲಿ ವಿಕಸನಗೊಂಡು ಅಯಿಂಟಾಢೀರಸ್‌ಗಳು ಉದಯಿಸಿದವು. ಇವುಗಳು 
ಜೀಹ ತೋರಿಕೆ ಮತ್ತು ಗಾತ್ರದಲ್ಲಿ ಚಿಕ್ಕ ಆನೆಯ ಮರಿಯಸ್ಟಿತ್ತು. ಎತ್ತರ ಏಳು 
ಅಡಿ. ಉದ್ದನೆಯ ನಾಸಿಕ ಮೂಳೆಗಳಿಂದಾಗಿ (18581 Me ಸೊಂಡಿಲು ರೂಪು 


ವಿಜ್ಞಾ ನ ಕರ್ಣಾಟಕ 


೧೨ 


ಗೊಂಡಿರಲಿಲ್ಲ.. ನೀಳವಾದ ತಲೆಯಲ್ಲಿ ಮೂರು ಜೊತೆ ಕೋಡುಗಳಿವೆ (horns) 
ಇವು ಕ್ರಮವಾಗಿ ಮೂಗು, ಮತ್ತು ನೇತ್ರಗಳ ಮೇಲೆಯೂ ಹಾಗೂ ಮೂರನೆಯ 
ಜೊತೆ  ತಲೆಯೋಡಿನ ತಳದಲ್ಲಿಯೂ ರೂಪುಗೊಂಡಿದ್ದವು. ಮೂರನೆಯ ಜೊ 
ಕೋಡುಗಳು ಜಿರಾಫೆಯಲ್ಲಿರುವಂತೆ ಕೊನೆಗಳಲ್ಲಿ ದುಂಡಾಗಿ ಚರ್ಮದ ಹೊದಿಕೆಯಿಂಔ 
ಸುತ್ತುವರಿದಿವೆ. ತಲೆಯೋಡಿನ ಹಿಂಬದಿಯ ಮೇಲ್ಭಾಗವು ವಿಲಕ್ಷಣವಾಗಿ ಕುಗ್ಗಿ 
ಬಟ್ಟ ಲಿನಂತಿಜಿ. ಮಿದುಳು ಚಿಕ್ಕದು. ಗಂಡು ಜಾತಿಯ ದಂತ ರಚನೆ ಭಿನ್ನ. ವಾಗಿದ್ದು | 
ಈ EE ಮೇಲಣ ದವಡೆಗಳಿಂದ ಕೆಳಾಭಿಮುಖನಾಗಿ ಹೊರಚಾಚಿವೆ. ವಿಕಾರ 
ವಾದ ಈ ಜೀವಿಗಳು ಆಂಬ್ಲಿಪೋಡ ವರ್ಗದ ಕೊನೆಯ ಪ್ರಾ ಣಿಗಳು. ಈ ಗುಂಪಿನ 
ಜೀವಿಗಳೆಲ್ಲವೂ ಇಯೋಸೀನ್‌ ಅಂತ್ಯಭಾಗದಲ್ಲಿ ಕಣ್ಮ! ಕೆಯಾದವು. ಕೆ 
ನಿಷಮಗೊರಸಿನ ಸಸ್ತನಿಗಳು :--ಈ ಗುಹ ಜೀವಿಗಳಲ್ಲಿ ಮಧ್ಯ ' 
ಕಾಲ್ಬೆರಳು ಉಳಿದವುಗಳಿಗಿಂತ "ಜೊಡ್ಡ ದಾಗಿದ್ದು ಹೆಚ್ಚಿನ ಹೊರೆಯನ್ನು ಹೊರಲು" 
ಸಮರ್ಕವಾಹಿಸೆ, ಕುದುರೆ, ಖಡ್ಗ ಮೃ ಗ್ಯ ಟಿಪೀರ್ಸ್‌, “ಗತವಂಶಿಗಳಾದ ಟೈಟನೋ 
ಥೀರಸ್‌ ಮತ್ತು ಚಾಲಿಕೊಥೀರ ಸ್‌ಗಳು ಈ ಗುಂಪಿನ ಮುಖ್ಯ ಜೀವಿಗಳು. 
ಕುಡುರೆಗಳು :--- ಇವನ್ನು ಸಸ್ತನಿಗಳ ವಿಶಿಷ್ಟ ಗುಂಪೆಂದು ಪರಿಗಣಿಸ" 
ಲಾಗಿದೆ... ಕಾಲು ಮತ್ತು ದಂತ ರಚನೆಗಳು ಬಹುವಾಗಿ ವಿಕಸನಗೊಂಡಿನೆ' 
(ಚಿತ್ರ 3, 4, 5). ಅಶ್ವಗಳ ವಂಶವೃಕ್ಷ ಕಾಂಡೈಲಾರ್ಶ್ರಗಳಿಂದ ಪ್ರಾರಂಭವಾಗಿದೆ. 
ಯೆಂದು ಹೇಳಲಾಗಿದೆ. ಓಡಲು ಶಕ್ತಿಯುತವಾಗಿ ರೂಪುಗೊಂಡ ಈ ಜೀವಿಗಳ 
ಕಾಲುಗಳು ಆತ್ಮ ರಕ್ಷಣಾ ಸಾಧನಗಳಾಗಿ ಕಾರ್ಯ ನಿರ್ವಹಿಸುತ್ತವೆ. ಪ್ರತಿಯೊಂದು 
ಕಾಲಿನಲ್ಲೂ ಜೋಡು ಕಿ ಕ್ರಿಯಾ ಕತಣ್ಯ ಬೆಳದಿಜೆ (೧7೦೭1೦೧೩! 1೦೦). ಅಂಗುಷ್ಕ 
ಮತ್ತು ಮುಂಗೊರಸಿನ ತುದಿಯನ್ನು "ನಿಲವ ಮೇಲೆ ಭದ್ರವಾಗಿ ಊರಿ ಈ ಜೀವಿ: 
ನಡೆಯುತ್ತದೆ. ಮಂಡಿಯ ಚಿಫೆ ಶೀ (knee 087) ಮಣಿಕಟ್ಟು (ist), ಪಾದದ ಕೀಲೆ' 
ಹಿಂಗಾಲಿನ ನಡುಕೀಲು. ಸೊಕ್ಕೆ ಮತ್ತು ಜನೆ ಮಂಡಿಭಾಗವು ಜೀಹಕ್ಕೆ 
ಸಮಾಸವಾಗಿ ಹೊಂದಿಕೊಂಡಂತೆ ರೂಪುಗೊಂಡಿದೆ. ಹೀಗಾಗಿ ತೆಳ್ಳನೆಯ ನೀಳವಾದ. 
ಕಾಲು ಕೆಳ ಅಸ್ಥಿ ಗಳ ಸೆಳೆತದಿಂದ ರಚನೆಯಾಗಿದೆ. ಮತ್ತು ಸದ | ಥವಾದ ತೆಳು ಅಸ್ತಿ 
ಬಂಧನಗಳ ನೆರವಿನಿಂದ ಕಾಲುಗಳನ್ನು ಮುಂದಕ್ಕೆ ಚಿಮ ಲು ಆನಕೊಬವಸತ ಸ 
ಸಾ ಯುಗುಚ್ಛ ಗಳು ಮೇಲಣ ಎಲುಬುಗಳ ವಿಸ್ತ ತ ಭಾಗದಲ್ಲಿ ರೂಪುಗೊಂಡಿವೆ. 
ಭನ ಚಃ and groove) ವ್ಯವಸ್ಥೆಯಾದ ಜೋಡಣೆಗೊಂಡ ಕೀಲುಗಳು 
ಮುಂಚಲನೆ ಮತ್ತು ಹಿಂಚಲನೆಗೆ ಉಸ ಸಯುಕ್ತವಾಗಿವೆ. ಬಾಯಿಯ ಮುಂಭಾಗದಲ್ಲಿ 
ಸ. ಜಳ ಶೃ pe LR. ಕೂಡಿದ ಬಾಚಿ ಹೆಲ್ಲುಗಳು (incisors), ಹಿಂಭಾಗ 
ಜಾತಿಯ ಆದರೆ ಸನ: le ರ: Be 
ಣ್ಣು ಜಾತಿಯ ಕುದುರೆಗಳಲ್ಲಿ 'ಕೋರೆಹಲ್ಲುಗಳಿವೆ.. 
(೦೩೧71765), ಆಳವಾದ ಕುಳಿಯಿಂದ ಕೂಡಿದ ಬಾಚಿ ಹಲ್ಲುಗಳು ಸವೆದುಹೋಡ 


| 


ತೃತೀಯ ಕಲ್ಪದ ಸಸ್ತನಿಗಳು ೧೩೩ 


ಕ್ರ ಖಾಫ್ಯೋಪ್ಪತ್‌ 


ತ್‌ 
ಅದಿ ರಯ 
ಚಿತ್ರ 3 ಅಶ್ವನಿಕಾಸ 
ಕ 


ಎಳ ವಿಜಾ ನ 
ko 


1. ಅದಿ ಹಯ 2, ನಾಸೋಹಿಪ್ಪಸ್‌ 3. 


3. ಈಕ್ವಸ್‌ (ಅಧುನಿಕ ಅಶ್ವ) 


ಚಿತ, 4. 


ಹಾಗೆಲ್ಲಾ ಕುಳಿಯ (valley) ಆಳ ಮತ್ತು 
ಯನು  ಅಶ್ವಗಳ ವಯೋ ನಿರ್ಧಾರದಲ್ಲಿ ಬಳ 


ತ ಸಾದಗಳ ವಿಕಾಸ (ಆಶ 
ವೆ 


ಕರ್ಣಾಟಕ ' 


ಮೆರಿಚಿಪ್ಟಸ್‌ 4, ಪ್ಹಯೋ ಹಿಪ್ಪಸ್‌ 


ಗಾತ್ರ ಕಡಿಮೆಯಾಗುತ್ತ ಜಿ. ಈ ರಚನೆ | 
ಸುತ್ತಾ ಕೆ. ಅರೆಹಲ್ಲುಗಳು (g ir din, | 


ತೃತೀಯ ಕಲ್ಪದ ಸಸ್ತಒಗಳಂ ೧೫ 


teeth) ಸಾಮಾನ್ಯವಾಗಿ ಚಚ್ಛಾಕೃತಿ 
ಯಾಗಿರುತ್ತವೆ. ಗಡಸುಪೊರೆ (೮7೩1001), 
ದಂಶದ್ರವ್ಯ (6601116) ಮತ್ತು ಸಿಮೆಂಟ್‌ 
ಒಳಾಭಿಮುಖನಾಗಿ ನಿರಿಗೆ ಗೊಂಡಿರುತ್ತವೆ, 
ದೊಡ್ಡ ಶೃಂಗದಿಂದ ಕೂಡಿದ ಹಲ್ಲುಗಳು 
'ಸವೆದ ಹಾಗೆಲ್ಲಾ ಅರೆಗಳ ಕ್ರಮೇಣ ಬಾಹ್ಯ 
ಬೆಳವಣಿಗೆ ಸವೆದ ಭಾಗವನ್ನು ತುಂಬುತ್ತದೆ. 
ಅಶ್ರಗಳು ಗಾತ್ರದಲ್ಲಿ ಬೃಹದ್ದೇಓಗಳಾಗಿ 
ಬೆಳೆದಿದ್ದು, ಕೆಲವು ಅಶ್ವಗಳ ಭುಜದವರೆಗಿನ 
ಎತ್ತರ ಆರು ಅಡಿ ನಾಲ್ಕು ಅಂಗುಲ, 
ತೂಕ 2400 ಪೌಂಡು. ಬಹು ಸೂಕ್ಷ್ಮ 
ಮಶಿಯಾದ ಇದರ ಮಿದುಳು ದೊಡ್ಡ 
ದಾಗಿರುವುದೆಷ್ಟೇ ಅಲ್ಲದೆ ಪರಸ್ಪರ ಉತ್ಕೃಷ್ಟ 
ವಾಗಿದ್ದು ಸಿಂಬಿಯಂತೆ ಸುರುಳಿ ಸುತ್ತಿ 
|. ಆದಿ ಹಯ 2, ನಾಸೋಹಿಪ್ಪಸ್‌ ಕೊಂಡಿದೆ, ಸ್ವಭಾವತಃ ಅನಾಗರೀಕ ಸ್ಥಿತಿ 
3. ಫಪ್ರೋಟೊಒಿಪ್ಪಸ್‌ 4, ಈಕ್ವಸ್‌ ಯಲ್ಲಿದ್ದ (wild state) ಕುದುರೆಗಳು ವಶ್ಯ 
೬. ಮತ್ತು ಅಭ್ರಕ ಖಂಡದ ಕೆಲವೆಡೆಗಳಲ್ಲಿ 
Wa ಮಾತ್ರ ಜೀವಿಸಿದ್ದವು. ಉತ್ತರ ಅಮೆರಿಕದ 
'ಕಾಡುವಾಸಿ ಮಸ್ತಾಂಗ" ಕುದುರೆಗಳೂ ಸೇರಿದಂತೆ ಇತರೆ ಭೂಖಂಡಗಳಲ್ಲಿ ಹಾಲಿ 
ಜೀವಿಸಿರುವ ಕುದುರೆಗಳು ಮಾನವನಿಂದ ತಂದು ಸೇರಿಸಲ್ಪಟ್ಟ ವು. 
| ಇನ್ಯಾವ ಸಸ್ತನಿಗಳ ವಿಷಯದಲ್ಲೂ ಜೊರೆಶಿಲ್ಲದಷ್ಟು ಪಳೆಯುಳಿಕೆ ದಾಖಲೆ 
ಕುದುರೆಯ ಬಗ್ಗೆ ದೊರೆತಿದೆ. ಮೊದಲ ಅಶ್ವವಾದ ಹೈರಕೋಧೀರಿಯಂ ಅಥವಾ 
ಇಯೋ ಹಿಸಪ್ಪಸ” (ಆದಿಹಯ) ಪೊರ್ವಾರ್ಥಗೋಳ ಮತ್ತು ಅಮೆರಿಕ ಖಂಡದಲ್ಲಿ 
ಉಗಮಗೊಂಡಿದ್ದು, ಈ ಕುಟುಂಬ ಪೂವಾರ್ಥಗೋಳದಲ್ಲಿ ಗತವಂಶಿಗಳಾಗಿವೆ. ಅಶ್ವ 
ಇತಿಹಾಸದ ಪರಿಪೂರ್ಣವಿಕಾಸ ಪರಂಪರೆ ಇಯೋಸೀನ್‌ ಕಾಲದಿಂದ ಇಂದಿನವರೆಗೂ 
"ಉತ್ತರ ಅಮೆರಿಕದ ಶಿಲಾ ಸಂಸ್ತರಗಳಲ್ಲಿ ದಾಖಲೆಯಾಗಿದ್ದು ಈ ಖಂಡವನ್ನು ಅಶ್ವ 
ವಿಕಾಸದ (೮6೪17೮ evolution) ರಂಗಮಂದಿರವೆಂದು ಕರೆಯುತ್ತಾರೆ. ಹೀಗಾಗಿ 
ಯೂರೋಪ್‌, ಏಷ್ಯ, ಆಿ)ಕ ಮತ್ತು ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಹಾಲಿ ಜೀವಿಸು 
ತ್ತಿರುವ ಅಶ್ವಗಳನ್ನೆ ಲ್ಲಾ ಉತ್ತರ ಅಮೆರಿಕ ಖಂಡದಿಂದ ವಲಸೆ ಬಂದುವೆಂದು ಪರಿಗಣಿ 


ತ್‌ 


4 


4 


ಸಲಾಗಿಷೆ. ಇಯೋಹೀನ್‌ ಯುಗದಲ್ಲಿ ಆದಿಹಯದ ಜೊತೆಗೆ ಪರ್ವತವಾಸಿ ಓರಿಯೋ 
ಹಿಪ್ಪಸ್‌ ಕೂಡ ಚೀವಿಸಿತ್ತು. ಬಹು ಚಿಕ್ಕ ಪ್ರಾಡಿಯಾದೆ ಇಯೋ ಹಿಪ್ರಸ್‌ ನೆರಿಯನು 
ಹೋಲುತ್ತಿತ್ತು. ಎತ್ತರ ಒಂದು ಅಡಿ. ದೀಹದ 'ಒಂಭಾಗ ಬಿಲ್ಲಿನಂತೆ ಬಗ್ಗಿತ್ತು 


ವಿಜ್ಞಾನ ಕರ್ಣಾಟಕ 


೧೬ 


ಕ ಶವಾದ ಕಾಲುಗಳ ಉದ್ದ ಮಿತವಾಗಿದ್ದು ಓಡಲು ಯುಕ್ತವಾಗಿ ರೂಪುಗೊಂಡಿತ್ತು. ' 
ನೇರವಾದ ನಿಲುವನ್ನು ಗಳಿಸಲು ಕಾಲಿನ ಹರಡು (೩೧೬1೦) ಮತ್ತು ಮಣಿಕಟ್ಟ | 
ನುಡ್ಡಕ್ಟೂ ಪಾದಗಳು ನೀಳೆಗೊಂಡಿದ್ದ ವು. ಮುಂಪಾದಗಳಲ್ಲಿ (ಗಂre limbs) ನಾಲ್ಕು ' 
ಕಾಲ್ಬೆರಳೂ, ಜಂಪಾದಗಳಲ್ಲಿ (hind 1105) ಮೂರು ಕಾಲ್ಬೆರಳೂ ರೂಪು 
ಗೊಂಡಿದ್ದು, ಪ್ರತಿಯೊಂದು ಕಾಲ್ಬೆರಳೂ (00) ಚಿಕ್ಕ ಗೊರಸಿನ (smal) hoof) 
ರೂಪದಲ್ಲಿ ಕೊನೆಗೊಂಡಿದೆ. ಚಿಕ್ಕಮಿದುಳಿನ ಆವರಣ (brain 0೩56) ದಿಂದ ಕೂಡಿದ | 
ತಲೆಬುರುಡೆ (51011) ಉದ್ದವಾಗಿಯೂ, ತಗ್ಗಾಗಿಯೂ ಇತ್ತು. ಕಣ್ಣು ಕುಳಿಗಳು 
(೦೯೦119) ತಲೆಬುರುಡೆಯ ಮಧ್ಯದಲ್ಲಿವೆ. ಉಳಿಯಾಕಾರದ ಶೃಂಗಗಳಿಂದ (chisel 
shaped crowns) ಕೊಡಿದ ಬಾಚಿ ಹಲ್ಲುಗಳ ಹಿಂಬದಿಯಲ್ಲಿ ಚಿಕ್ಕ ಕೋರೆ ಹಲ್ಲು 
ಗಳು ರೂಪುಗೊಂಡಿದ್ದು, ದವಡೆ ಹಲ್ಲುಗಳ ಶೃಂಗ ತಗ್ಗಾಗಿದೆ. ಸರಳವಾದ ಮುಂದವಡೆ 
ಹಲ್ಲುಗಳು ತ್ರಿಕೋಣಾಕಾರವಾಗಿವೆ. ಆದಿಹಯದ ಸಂತತಿಯಾದ ಓರಿಯೋ ಹಿಪ್ರಸ್‌ ' 
ನಲ್ಲಿ ಆದಿಹಯದ ಲಕ್ಷಣಗಳೆಲ್ಲಾ ಕಂಡುಬಂದಿದ್ದರೂ ಹಿಂಪಾದದ ಮೂಳೆಯ ಸಿಬುರು | 
ಗಳು (splints) ಅದೈ ಶ್ಯವಾಗಿವೆ. ಈ ಕುದುಕಿಗಳು ಯೂರೋಪ್‌ನಿಂದ ನ್ಯೂ 
ಮೆಕ್ಸಿಕೊವರೆಗೆ ವಿಸ್ತರಿಸಿದ್ದವು. ಆದಿಹಯದ ಸಂತತಿಗಳಾದ ಮಯೋಜಿಪ್ಪಸ್‌ 
ಮತ್ತು ಮಾಸೋಹಿಪ್ಪಸ್‌'ಗಳು ಆಲಿಗೋಸೀನ್‌ ಕಾಲದಲ್ಲಿ ಜೀವಿಸಿದ್ದ ವು. ವಿಕಸನ 
ದಿಂದಾಗಿ ಕಾಲು ಮತ್ತು ಪಾದಗಳು ಲಂಬಿಸಿದವು. ಮೂರು ಕ್ರಿಯಾತ್ಮಕ ಕಾಲ್ಪೈರಳು 
ಗಳಲ್ಲಿ ಮಧ ದ ಬೆರಳು ಉದ್ದವಾಯಿತು. ಮುಂಪಾದದಲ್ಲಿನ ಐದನೆಯ ಬೆರಳು : 
ಕುರುಹಾಗಿ ಉಳಿದಿತ್ತು. ಸರಳವಾದ ಮೊದಲ ಜೀವರ್ಣಕ ಹಲ್ಲನ್ನು (premolar) 
ಬಿಟ್ಟರೆ ಉಳಿದ ಮೂರು ಮುಂದವಡೆ ಹಲ್ಲುಗಳು ಜೀವರ್ಣಕ ಹಲ್ಲಿನ (molariform) 
ಆಕಾರವನ್ನು ತಳೆದವು. ಎತ್ತರವಾಗಿ ಬೆಳೆದ ಮೇಲ್ವವಡೆ ಮತ್ತು ಕೆಳದವಡೆ ಹಲ್ಲುಗಳು 
ಮಚ್ಚು ಕತ್ತಿಗಳೆಂತಿದ್ದು (choppers) ಎಲೆಗಳನ್ನು ಕತ್ತರಿಸಲು ಉಪಯುಕ್ತವಾಗಿ 
ದವು. ಈ ಜೀವಿಗಳೆಲ್ಲಾ ಶುಷ್ಕ ಹುಲ್ಲುಗಾವಲುಗಳಲ್ಲಿ (dry ೧೯1೮6೨, ಕಾಡು 
ಪ್ರದೇಶಗಳಲ್ಲಿ (೫೦೦61೩೫೩65) ಮತ್ತು ವಿಶಾಲವಾದ ಹುಲ್ಲು ಮಾಳಗಳಲ್ಲಿ 
(m೩dಂws) ಹುಲ್ಲನ್ನು ತಿಂದು ಜೀವಿಸಿದ್ದವು. ಆಲಿಗೋಸೀನ್‌ ಕಾಲದ ಅಶ್ವ 
ವಿಕಾಸ ಉತ್ತರ ಅಮೆರಿಕ ಖಂಡದಲ್ಲಿ ಆಗಿದ್ದು, ಈ ಅಶ್ವಗಳು ಯೂರೋಪಿಗೆ ವಲಸೆ 
ಹೋದುವೆಂದು ಹೇಳಲಾಗಿದೆ. ಮಯೋಜಪ್ಪಸ್‌ ಸಂತತಿಯ ಮೂರು ವಿಭಿನ್ನ 
ಸಾಸ ಯ ಕ pis ಸಂತತಿಯಾದ ನರಾಹಿಪ್ಪುಸತ ಮಯೋಸೀನ್‌ 
೫ ಓಳು: ಪರಿವೇಷ್ಟೆಯಲ್ಲಿ (environment) ವ್ಯಾಪಕವಾಗಿ 
ಲ ಸ್‌" ಮಯೊ ಣ್ಯ sk ಒಳ ಸಕು ಚಕ್ಕಳ ಆಅ 
ನ (ಹಿಪ್ಪಸ್‌ನಷ್ಟೇ ಸಂಪ್ರದಾಯಸ್ಥ (conservative) ಜೀವಿ: 


ತೃತೀಯ ಕಲ್ಪದ ಸಸ್ತನಿಗಳು ೧೭ 


ಮಯೋಸೀನ" ಯುಗದ ನಂತರ ಮತ್ತು ಪ್ಲಯೋಸೀನ್‌ ಆದಿಯಲ್ಲಿ ಈ ಅಶ್ವ 
ಪೂರ್ವಾರ್ಧಗೋಳಕ್ಕೆ ವಲಸೆ ಹೋಗಿದೆ. ಇದರ ಸಂಬಂಧಿಗಳು ದೊಡ್ಡ ನಗದ 
ಹೈಯೋಹಿಪ್ಪ ಸ್‌ಗೆ ಉತ್ತರ ಅಮೆರಿಕ ಖಂಡದಲ್ಲಿ ಜನ್ಮ ನೀಡಿವೆ. ಹೆ ಹೋ ಒಪ್ಪ; ಸಿ 
ಮತ್ತು ಅ್ಯಂಕಿಥೀರಿಯಂಗಳೆರಡೂ ಗತವಂತಿಗಳಾದವು. ಪ್ಯಾರಾಹಿಫ್ಸ ಬ 
ಅಶ್ವಗಳ ನೈಜ ವಿಕಾಸ ಸಂತತಿ ಪ್ರಾರಂಭವಾಗಿದ್ದು ಇದು ಮಯೋಹಿಪ್ಪಸ್‌ ಮತ್ತು 

ಮೆರಿಚಿಪ್ಸಸ್‌ ನಡುವಿನ ಸಂಕ್ರಮಣಾವಸ್ಥೆ ಯನ್ನು (transitional stage) ಪ್ರತಿ 

ನಿಧಿಸುತ್ತದೆ. ಈ ಜೀವಿಯ ದಂತ ಶೃಂಗಗಳ ನಡುವಿನ ಕುಳಿಗಳು (valleys) 
ನೀಳಗೊಂಡು ಮುಮ್ಮುಖವೂ ಸಹ (frontal face) ಉದ್ದವಾಯಿತು. ಕ್ಷೀಣಿಸಿ 
ಚಿಕ್ಕದಾದ ಪಾರ್ಶ್ವಬೆರಳುಗಳಿಂದಾಗಿ ನಡೆಯುವಾಗ ಈ ಬೆರಳು ಭೂಮಿಗೆ ತಾಕ 
ದಂತಾಯಿತು. ಮೆರಿಚಿಪ್ಪಸ್‌ ಪಾ ;ರಾಹಿಪ್ಪ ಸ್‌ನಿಂದ ಜನ್ಮತಾಳಿದ್ದು, ಈ ಜೀವಿಯ 
ಮೂರು ಬೆರಳುಗಳಲ್ಲಿ ಎಣೆ ಬೆರಳು ಕ್ರಿಯಾತ್ಮಕ ಬೆರಳಾಗಿ ವಿಕಸಿಸಲ್ಪಟ್ಟಿ ತು. 
ಕಣ್ಣಿ ನೊಂದಿಗೆ ಕೆನ್ನೆಯೆಲುಬಿನ ಚಾಪವನ್ನು (28083800 arch) ಒಂದುಗೂಡಿ 
ಸುವ ಮೂಳೆಯ ಸರಳನ್ನು (0೩) ಹೊಂದಿ ತಲೆಬುರುಡೆ ವಿಕಸನಗೊಂಡು ಮುಖ 
| ಉದ್ದ ವಾಯಿತು. ಎತ್ತರವಾದ ಶೃಂಗಗಳಿಂದ ಕೂಡಿದ ಹಲ್ಲುಗಳನ್ನು ಉನ್ನತ ದಂತ 
ಗಳೆಂದು (81506011) ಹೇಳಲಾಗಿದ್ದು, ಈ ಹಲ್ಲುಗಳು ಹುಲ್ಲನ್ನು ತಿನ್ನಲು ಯುಕ್ತ 
ವಾಗಿ ರೂಪುಗೊಂಡಿದ್ದ ವು. ಮಯೋಸೀನ್‌ ಯುಗದ ಅಂತ್ಯದ ಹೊತ್ತಿಗೆ ಮೆರಿ 
ಚಿಪ್ಪಸ್‌ ಮತ್ತೆರಡು ವಿಧಗಳಾದ ಹಿಪ್ಪೇರಿಯನ" ಮತ್ತು ಪ ಗ ಯೋಜಪ್ಪ ಸ್‌ಗೆ ಜನ್ಮ 
ನೀಡಿತು. ಇವೆರಡೂ ವರ್ಗಗಳು ತೃತೀಯ ಕಾಲದ ಸೊನೆಯವರೆಗೆ ಡೀನಿಸಿದ್ದವು ವು. 

ಹಿಪ್ರೇರಿಯನ್‌ ಗಾತ್ರ ಒಂದು ಟಾ! ತ್ತು (೧೦0). ಪ್ಲಯೋಸೀನ್‌ ಕಾಲದಲ್ಲಿ 
ಜೀವಿಸಿದ್ದ ಒಂದೇ ಕಾಲ್ಬೆರಳುಳ್ಳ ಮೊದ ಕುದುರೆಯೇ ಪ್ಲಯೋಹಿಪ್ಪ ಸ್‌, ಇದರ 
ಎತ್ತರ 40 ಅಂಗುಲಗಳಷ್ಟಿತ್ತು. ಇದು ಆಧುನಿಕ ಈಕ್ವಿಡಲ್ಸ್‌ ಗಳನ್ನು ಹೋಲುತ್ತದೆ. 
ಸಿಬುರುಗಳಂತೆ i ಪಾರ್ಶ್ವ ಬೆರಳುಗಳು ಪಾದದ ಮೇಲ್ಭಾಗದಲ್ಲಿ ಚರ್ಮ 
ದೊಳಗೆ ಹುದುಗಿವೆ. ಭ್ಹಯೋಜಪ್ಪಸ ಸ್‌ ಇಸ್ಮಮಸ್‌ಭೂ ಸಂಧಿಯು ಮರಳಿ ಪೂರ್ವ 
ಸಿ.ತಿಯನ್ನು ತಲುಪಿದಾಗ ದಕ್ಷಿಣ ಅಮೆರಿಕಕ್ಕೆ ವಲಸೆ ಹೋಯಿತು. ಸ್ಲಯೋ 
ಏಪ್ಪಸ್‌ನ ಕೊನೆಯ ಸಂತತಿಯೇ ಆಧುನಿಕ ಈಕ್ವಸ್‌. ಇದು ಅಶ್ವ ವಿಕಾಸದಲ್ಲಿನ 
ಕೊನೆಯಹಂತ. ಈಕ್ವಸ್‌ ಮೊದಲು ಅಂದರೆ ಪ್ಲ ಯೋಸೀನ ಕಾಲದಲ್ಲಿ ಯೂರೇಷ್ಯ 

ಮತ್ತು ಉತ್ತರ ಅಮೆರಿಕ ಖಂಡಗಳಲ್ಲಿ ವಾಸವಾಗಿದ್ದು. ಇವುಗಳ ಅವಶೇಷಗಳು 
ಅಲ್ಲಿಯ ಶಿಲಾಸಮುದಾಯಗಳಲ್ಲಿ ಕಂಡುಬಂದಿನೆ. ಇದು ಹುಟ್ಟಿದ್ದು ಉತ್ತರ ಅಮೆರಿಕ 
ಖಂಡ, ಆದರೆ ಮಾತೃಭೂಮಿಯಲ್ಲಿ ಅತ್ಯಾಶ್ಟ ರ್ಯಕರ ರೀತಿಯಲ್ಲಿ ಗತಿಸಿದ್ದರೂ, 
ಹ್ಲೀಸ್ಟೋಸೀನ್‌ ಕೊನೆಯ ಹಂತದಲ್ಲಿ yor dr Ant, ವಲಸೆ ಹೋಗಿ ಅಲ್ಲಿ 
ಜೀವಿಸಲಾರಂಭಿಸಿದವು. ಹಲವು ಕಾರಣಗಳಿಂದಾಗಿ ವರ್ತಮಾನಕಾಲದ ಆದಿಯಲ್ಲೇ 
ಅಶ್ರವಿಕಾಸದ ತವರೂರಾದ ಉತ್ತರ ಅಮೆರಿಕ ಖಂಡದಲ್ಲಿ ಅಶ್ವಗಳು ಸಾಂಕ್ರಾ ಮಿಕ 

2 


ವಿಜಾನ ಕರ್ಕಾಟಕ 
೧೮ pd 


ಕೋಗಗಳಿಗೆ ಬಲಿಯಾಗಿ ಹೇಳ ಹೆಸರಿಲ್ಲದಂತೆ ಅದೃಶ್ಯವಾದವು. ದುರದೃಷ್ಟ ವಶಾತ್‌ 
ಪೂರ್ವಾರ್ಧಗೋಳದ ಅಶ್ವಗಳೇನಾದರೂ ಬದುಕುಳಿಯದೇ ಹೋಗಿದ್ದರೆ ನಾವಿಂದು 
ಕೇವಲ ಅಸಿ ಪಂಜರಗಳಿಂದ ರೂಪಿಸಿದ ಕುದುರೆಯನ್ನು ನೋಡಬೇಕಿತ್ತು. 

ಖಡ ಮೃಗಗಳು : ಅಶ್ವ ಕುಟುಂಬವನ್ನು ಬಿಟ್ಟರೆ ಪಳೆಯುಳಿಕೆ ದಾಖಲೆ 
ಯಲ್ಲಿ ಖಡ ಮೃಗಗಳಿಗೆ (rhino ceras) ದ್ವಿತೀಯಸ್ಥಾನ. ಈ ಕುಟುಂಬದ ಆಧುನಿಕ 
ಜೀವಿಗಳು "ಅಧ್ರಿಕಾ, ಇಂಡಿಯಾ, ಜಾವಾ ಮತ್ತು ಸುಮಾತ್ರ ಪ್ರದೇಶಗಳಿಗೆ ಮಾತ್ರ 
ಸೀಮಿತಗೊಂಡು ಉತ್ತರ ಅಮೆರಿಕ ಖಂಡದಲ್ಲಿ ವಿಜೇಶೀಯರಂತೆ ಜೀವಿಸುತ್ತಿವೆ 


ಸ್‌ ತ ಹೈರಕೊಡಾಸ್‌ 2. ನಿಟಿಮ್ನೆ ನೋಡಾನ್‌ 3, ಬಲೂಚಿ ಥೀರಿಯಂ 
4, ಟೀಲಿಯೋ ಸೀರಸ್‌ 5, ಅಸೀರಥೀರಿಯಂ 6. ಭಾರತದ ಖಡ್ಗಮೃಗ 


ಚಿತ್ರ 6. ಖಡ್ನಮೃಗಗಳು 


ತೃತೀಯ ಕಾಲದಲ್ಲಿ ಇವುಗಳ ವಾಸಸ್ಥಾನ ಉತ್ತರ ಅಮೆರಿಕ ಖಂಡವಾಗಿದ್ದು ಮಾತೃ 
ಭೂಮಿ ಪಶ್ಚಿಮ ಅಮೆರಿಕ ಸಂಯುಕ್ತ ಸಂಸ್ಥಾ ನವಾಗಿತ್ತು. ದಕ್ಷಿಣ ಅಮೆರಿಕ ಮತ್ತು 
ಆಸ್ಟ್ರೇಲಿಯ ದೇಶಗಳನ್ನುಳಿದು ಇವು ಪ್ರಸಂಚದ ಮೂಲೆ ಮೂಲೆಗೂ ಪ್ರಸರಿಸಿದವು. 
ಬೃಹದ್ದೇಜ ಆಧುನಿಕ ಖಡ್ಗಮೃಗಗಳ ಭುಜದವರೆಗಿನ ಎತ್ತರ 4-63 ಅಡಿ, 
ನೀಳವಾದ ದೇಹ, ಆನೆಯಂತಹ ಗಿಡ್ಡ ನೆಯ ಕಾಲುಗಳು, ಮೂಗಿನ ಮತ್ತು, 
ಮುಮ್ಮುಖದ ಮೇಲೆ ಒಂದೊಂದು ಕೋಡು (horn), ಗಡಸು ಕೊಂಬುವಸ್ಸು ವಿನಿಂದ 
ಮೂಳೆರಹಿತವಾಗಿ ರೂಪುಗೊಂಡ ಕೋಡು ಸಳೆಯುಳಿಕೆ ರೂಪದಲ್ಲಿ ರಕ್ಷಿಸಲ್ಪಟ್ಟ ಲ್ಲ, 


ತೃತೀಯ ಕಲ್ಪದ ಸಸ್ತನಿಗಳು ೧೯ 


ಪ್ರಾಣಿಯ ತಲೆಯೋಡಿನ ಒರಟು ಮತ್ತು ಮಂದವಾದ ಗಗ. ಇವುಗಳ 
ತ ವನ್ನು ನಿರೂಪಿಸಲಾಗಿದೆ. ಪ್ರಾಚೀನ ಖಡ್ಗಮೃಗಗಳಲ್ಲಿ ಕೋಡುಗಳಿರಲಿಲ್ಲ. 
ಆಧುನಿಕ ಖಡ್ಗಮೃಗದ ಪ್ರೆತಿಯೊದು ಪಾವನಿ ಮೂರು ಬೆರಳುಗಳಿದ್ದು, 
ನಡು ಬೆರಳು ಬಹುಜೊಡ್ಡ ದು. ಆದರೆ ಆದಿಮ ಖಡ್ಗಮೃಗಗಳಲ್ಲಿ ಮುಂಗಾ ವಿನಲ್ಲಿ 
ನಾಲ್ಕು ಬೆರಳುಗಳಿದ್ದವು. ಮಧ್ಯ ಇಯೋಸೀನ" ಕಾಲದ ಬ್ರಿಡ್ಡರ್‌ ಶಿಲಾಸ್ತ್ರರಗಳಲ್ಲಿ 
ಆದಿಮ ಖಡ್ಗಮೃಗಗಳ ಪಳೆಯುಳಿಕೆಗಳು ದೊರೆತಿವೆ. ಇವುಗಳಲ್ಲಿ ಹೈರಾಕ್ಯೂಸ್‌ 
ಬಹು ಮುಖ್ಯವಾದುದು. ಕುರಿಯಷ್ಟು ಗಾತ್ರವುಳ್ಳ ಈ ಜೀವಿಯ ಅಸ್ಥಿ ಪಂಜರಗಳು 
ವಿಕಸನಗೊಂಡಿಲ್ಲದ ಲಕ್ಷಣಗಳನ್ನು ಹೊಂದಿದ್ದು ಪ್ರಾಗ್ಹೀವಶಾಸ್ತ್ರಜ್ಞರ ಆಸಕ್ತಿ ಯನ್ನು 
ಕೆರಳಿಸಿವೆ. ಪ್ರಾಚೀನ ಖಡ್ಗ ಮೃಗಗಳಿಂದ ನಾಲ್ಕು ನಿರ್ದಿಷ್ಟ ಸಂತತಿಗಳ ಉದಯ 
ವಾಗಿದೆ. (1) ಹೈರಕೋಡಾನ್‌ : ಹಗುರ ದೇಹೆವುಳ್ಳ ಕೋಡುರಹಿತ ಪ್ರಾಣಿ. 
(2) ಅಮೈನೊಡಾಂಟ್ಸ್‌ : ಗಿಡ್ಡನೆಯ ಸ್ಥೂಲಕಾಲುಳ್ಳ ಜಲವಾಸಿ ಬೃಹಜ್ಜೇವಿ, 
(3) ಬಲೂಚಿಥೀರಸ್‌ : ನೀಳವಾದ ಕತ್ತು ಳ್ಳ ಕೋಡುರಹಿತ ದೈತ್ಯಾಕಾರಿ. (4) ನೈಜ 
' ಖಡ್ಗಮೃಗಗಳು : ಕೋಡುಳ್ಳ ಜೀವಿ. 

ಅಮೆರಿಕ ದೇಶದ ಪ ಪಸ ಮಭಾಗದ ಆಲಿಗೋಸೀನ್‌, ಮಯೋಸೀನ್‌ ಮತ್ತು 
ಕೆಳಪ್ಸ ಯೋಸೀನ್‌ ಶಿಲಾಸ್ತರಗಳಲ್ಲಿ ಈ ಜೀವಿಯ ಅವಶೇಷಗಳು ಪ್ರಾಂತೀಯ ಅಸ್ಥಿ 
' ಪದರಗಳನ್ನು ರೂಪಿಸಿವೆ. ಮಯೋಸೀನ" ಯುಗೋತ್ತರ ಮತ್ತು ಆದಿ ಪ | ಯೋಸಿನ್‌ 
ಕಾಲಗಳಲ್ಲಿ ನೆಬ್ರಾಸ್ಟು ಮತ್ತು ಕಾನ್ಸಾಸ್‌ನ ನದಿ ಮತ್ತು ಜವುಗು ಪ ಗ್ರದೇಶಗಳುದ್ದ ಕೂ 
ಅಧಿಕ ಸಂಖ್ಯೆಯಲ್ಲಿ ಜೀವಿಸಿದ್ದ ದೊಡ್ಡ ಪೀಪಾಯಿಯಂತಹ "ಉದ್ದನೆಯ ದೇಹ 
| ತ್ರ ವಿಕಾರವಾದ ಗಿಡ್ಡನೆಯ ಕಾಲುಗಳನ್ನು ಹೊಂದಿದ್ದ ಹಟೀಲಿಯೋಸೀರಸ್‌ 

ಗತ ಸಿದ್ದಿ ಯಾಗಿತ್ತು. “ಬಲೂಚಿಥೀರಸ “ಗಳು ಬಲೂಚಿಸ್ಥಾ ನದಲ್ಲಿ ಜೀವಿಸಿದ್ದುದ 
# ಈ ಹೆಸರು. ಭೂಸಸ್ತನಿಗಳಲ್ಲೇ ಇವು ಬಹು ದೊಡ್ಡ ಪ್ರಾ  ಚಿಗಳು. ಎತ್ತರ 16 
ಅಡಿಗಳಿಗೂ ಮಿಗಿಲು. ಉದ್ದ ಸುಮಾರು 25 ಅಡಿ. ತಲೆಯಲ್ಲಿದ್ದ ಎರಡು ಬಲಿಷ್ಠ 
ಕೋಡುಗಳು ಈ ಜೀವಿಯ ರಕ್ಷಣಾ ಸಾಧನಗಳು. 43 ಅಡಿಯ ಶಿರದೊಂದಿಗೆ ಕತ್ತೂ 
ಸಹ ಅಸಾಧಾರಣವಾಗಿ ವಿಸ್ತರಿಸಿತ್ತು. ಇವುಗಳ ಆಹಾರ ಮರದ ಎಲೆಗಳು. ಕಾಲ 
. ಆಲಿಗೋಸೀನ್‌ ಯುಗೋತ್ತರ ಅಥವಾ ಆದಿಮಯೋಸೀನ", ಇವುಗಳ ಅವಶೇಷಗಳು 
" ಮಂಗೋಲಿಯ, ಭಾರತದಲ್ಲಿ ಸಿಂಧ್‌ ಪ್ರಾಂತದ ಮೇಲಣಗಜ್‌ ಮತ್ತು ಸಿವಾಲಿಕ್‌ 
ಶಿಲಾ ಸಮುದಾಯಗಳಲ್ಲಿ ಹೇರಳವಾಗಿ ಕಂಡುಬಂದಿದೆ. 

ಟ್ರಿ ಟಿನೋಢೀರಸ್‌ : ಪಶ್ಚಿಮ ಸಂಯುಕ್ತ ಸಂಸ್ಥಾನದ ಇಯೋಸೀನ್‌ ಆದಿ 
ಯಲ್ಲಿ aided ಈ ಗುಂಪು 'ಆಲಿಗೋಸೀನ್‌ ಯುಗದಲ್ಲಿ ಶೀಘ್ರವಾಗಿ ವಿಕಸನ 
ಗೊಂಡು ಬೆಳವಣಿಗೆಯ ಉಚ್ಛಾ ಯ ಮಟ್ಟವನ್ನು ತಲುಪಿ ಸಂತಾನರಹಿತವಾಗಿ 
ನಾಟಿಕೀಯವಾಗಿ ಅದ ವಾಯು. ಉತ್ತರ ಕೊ ಖಂಡದಲ್ಲಿ ಅಧಿಕ ಸಂಖ್ಯೆ ಯಲ್ಲಿ 
ಜೀವಿಸಿದ್ದ ಈ ಗುಂಪಿನ ಪ್ರತಿನಿಧಿಗಳು ಏಷ್ಯ ಮತ್ತು ಯೂರೋಪ್‌ Ec 10 


ವಿಜಾನ ಕರ್ಣಾಟಕ 
೨೦ 4 


ಕಂಡುಬಂದಿವೆ, ಕುರಿಯ ದೇಹಕ್ಕಿಂತಲೂ ಚಿಕ್ಕದಾದ ಮೊಟ್ಟಿ ಮೊದಲ ಪ್ರಾಣಿಯ 
ತಲೆಯೋಡು ಉದ್ದ ಮತ್ತು ಕಿರಿದು. ಕೋಡುರಹಿತವಾದ ತಲೆಯೋಡಿನಲ್ಲಿ ದಂಷ್ಛ್ರ ' 
ಗಳಿದ. ವು. ಮುಂಗಾಲುಗಳಲ್ಲಿ (ಗಂre limbs) ನಾಲ್ಕು ಮತ್ತು ಹಿಂಗಾಲುಗಳಲ್ಲಿ ` 
(hind |imbs) ಮೂರು ಬೆರಳುಗಳಿದ್ದ ವು. ಅನಂತರದ ಟೈಟನೋಧಥೀರಸ್‌ಗಳ ದೇಹ | 
ವಿಕಸಿಸಲ್ಪಟ್ಟು ಆನೆಯ ದೇಹಕ್ಕೆ ಸರಿಸಮನಾಗಿ ಬೆಳೆಯಿತು. ಸ್ತೂಪದಂತಿದ್ದ ಮಂದ 

ವಾದ ಕಾಲುಗಳಿಗೆ ಅಂಗಾಲಿನ ಮೆತ್ತನೆಯ ಆಸರೆ. ತಲೆಯಮೇಲೆ ಮೂಳೆಯ ಗುಬುಟು - 
ಗಳು ಮತ್ತು ಮೂಗಿನಮೇಲೆ ಥೊಡ್ಡ ಮೂಳೆಯುಗ್ಮದಿಂದ ಕೂಡಿದ ಕೋಡುಗಳು. * 
ಕೋಡುಗಳ ವಿಕಾಸ ಮುಂದುವರಿದ ಹಾಗೆಲ್ಲಾ ದಂಷ್ಟ್ರಗಳ ಸಂಖ್ಯೆ ಇಳಿಯಿತು. ' 


\ | (((((/ 
\ 


ಚಿತ್ರ 7. ಬ್ರಾಂಟೋಥೀರಸ್‌ 


ನೋಡುಗಳಿಂದಾಗುವ ಸಂಘಟ್ಟನೆಯನ್ನು ತಡೆದುಕೊಳ್ಳುವ ಶಕ್ತಿಯೂ ಈ ಜೀವಿಗಳಲ್ಲಿ | 
ವೃದ್ಧಿಸಿತು. ಕೊನೆಯ ಟೈಟನೋಥೀರಸ್‌ಗಳ ಮಿದುಳು ಚಿಕ್ಕದಾಗಿದ್ದು ಮನುಷ್ಯನ | 
ಮುಷ್ಮಿಗಿಂತಲೂ ದೊಡ್ಡದಾಗಿರಲಿಲ್ಲವಾದ್ದರಿಂದ ಈ ಜೀವಿಗಳು ಅಲ್ಪಮತಿಗಳೆನಿಸಿದ್ದವು. ' 
ಆಲಿಗೋಸೀನ್‌ ಮಧ್ಯಕಾಲದ ಹೊತ್ತಿಗೆ ಗತವಂಶಿಗಳಾದವು. ಈ ಕುಟುಂಬದ ಬಹು 
ಇತ್ತೀಚಿನ ,ಜೀನಿಯೇ ಬ್ರಾಂಟೋಧೀರಿಯಂ (ಚಿತ್ರ 7). ಬಭುಜದವರೆಗಿನ ಎತ್ತರ 
8 ಅಡಿ, ಖಡ್ಗಮೃಗಗಳಿಗಿಂತಲೂ ಹಲವು ಪಟ್ಟು ದೊಡ್ಡದು, ಇವು ಅಮೆರಿಕ 
ಸಂಯುಕ್ತ ಸಂಸ್ಥಾನ ಮಂಗೋಲಿಯ ಮತ್ತು ಯೂರೋಪ್‌ನಲ್ಲಿ ಜೀವಿಸಿದ್ದು ವೆಂದು 
ಕಂಡುಬಂದಿದೆ. 

ಚಾಲಿಕೋಧೀರಸ್‌ಗಳು: ಬಹು ವಿಲಕ್ಷಣ ಜೀವಿಗಳಿವು. ಇವುಗಳ 
ಅವಶೇಷಗಳು ಉತ್ತರ ಅಮೆರಿಕ ಮತ್ತು ಯೂರೋಪ್‌ ಖಂಡಗಳಲ್ಲಿ ಮಧ್ಯ 
 ಇಯೋಸೀನ್‌ ಮತ್ತು ಕೆಳಪ್ಸ ಯೋಸೀನ್‌ ಕಾಲದ ಶಿಲೆಗಳಲ್ಲಿ ಕಂಡು ಬಂದಿವೆ. ಈ 


ತೃತೀಯ ಕಲ್ಪದ ಸಸ್ತನಿಗಳು ೨೧ 


. ಜೀವಿಗಳ ತಲೆಯೋಡು ಮತ್ತು ಅಸ್ಥಿ ಪಂಜರದ ಅವಶೇಷಗಳು ಅಶ್ವದ ತಲೆಯೋಡು 
ಮತ್ತು ಅಸಿ ಪಂಜರಕ್ಕೆ ಸದೃ ಶವಾಗಿವೆ. ಪಾದದಲ್ಲಿ ದೊಡ್ಡ ಮೊನೆಯುಗುರುಗಳಿದ್ದವು 
(claws). pA ವಿಕೃತ CREE ಸಸ್ಯಾಹಾರಿಗಳಾಗಿದ್ದು ವೆಂದು ಇವುಗಳ ದಂತರಚನೆ 
ಯಿಂದ ವ್ಯಕ್ತಪ ಪಟ್ಟ ಜಿ. ಅಮೆರಿಕ ದೇಶದ ವಿಶಿಷ್ಟ ವರ್ಗವನೆನಿಸಿದ್ದ ಈ ಜೀವಿಯ 

. ಅವಶೇಷಗಳು ನೆಬ್ರಾಸ್ಕದ ಮಯೋಸೀನ್‌ ಶಿಲೆಗಳಲ್ಲಿ ಕಂಡು ಬಂದಿವೆ. ಅಲ್ಲದೆ 
ಯೂರೋಪ್‌ ಮತ್ತು "ಎಷ ಖಂಡಗಳಲ್ಲಿಯೂ ಜೀವಿಸಿದ್ದುವೆಂದು ಹೇಳಲಾಗಿದೆ, 
ಕಾಲ: ಇಯೋಸೀನ್‌- ಪ್ಲ ಯೋಸೀನ್‌. 

ಸಮಗೊರಸಿನ ಸಸ್ತನಿಗಳು :--(೩೯1೦೦೩೦೧/19) : ಈ ಗುಂಪಿನ ಜೀವಿಗಳ 
ಕಾಲು ಮತ್ತು ಹಲ್ಲುಗಳಲ್ಲಿ ಕಂಡುಬರುವ ವಿಶಿಷ್ಟ ಲಕ್ಷಣಗಳಿಂದ ಇವನ್ನು ವಿಷಮ 
ಗೊರಸಿನ ಸಸ್ತನಿಗಳಿಂದ ಬೇರ್ಪಡಿಸಬಹುದು. ಪಾದದ ಅಕ್ಷ (೩1s) ಮೂರು ಮತ್ತು 
ನಾಲ್ಕನೆಯ ಬೆರಳುಗಳ ನಡುವೆ ರೂಪುಗೊಂಡಿದ್ದು, ಸಮಗಾತ್ರವುಳ್ಳ ಬೆರಳುಗಳು 
ಸಮಾಂಗತ್ವವನ್ನು ಪ್ರದರ್ಶಿಸುತ್ತವೆ, ಕೆಲವು ಆದಿಜೀವಿಗಳಲ್ಲಿ ಐದನೆಯ ಕಾಲ್ಬೆರಳ 
ಗುರುತು ಇನ್ನೂ ಉಳಿದಿದ್ದರೂ ಕಾಲ್ಫೆರಳ ಸಂಖ್ಯೆ ನಾಲ್ಕು ಅಥವಾ ಎರಡಕ್ಕೆ ಇಳಿದಿದೆ. 
ಪಾದದ ಕೀಲಿನ ಮೂಳೆಗಳಲ್ಲಿ ಕಂಡು ಬರುವ ವಿಲಕ್ಷಣ ಮತ್ತು ವಿಶಿಷ್ಟ ರಚನೆ ಎಲ್ಲಾ 
ಸಮಗೊರಸಿನ ಸಸ್ತನಿಗಳಲ್ಲಿ ಕಂಡು ಬರುತ್ತದೆ. ಈ ಜೀವಿಗಳಲ್ಲಿ ಎರಡು ಬಗೆಯ 
ಅರೆಹಲ್ಲುಗಳಿವೆ. ಪ್ರಾಚೀನ ಜೀವಿಗಳಲ್ಲಿ ಶಂಕುವಿನಾಕಾರದ ಶೈ ಶೃಂಗಗಳಿದ್ದು (cone 
shaped crowns) ಹೆಚ್ಚು ವಿಕಸನಗೊಂಡ ಪ್ರಾಣಿಗಳಲ್ಲಿ ಆಸ. ಕೃತಿಯ 
ಎನಾಮಲ್‌ನ ಅರೆಯುವ ಏಣುಗಳು (ಕrinding-ridges) ಕಪಗೊಳಿದೆ. ಈ 
ಗುಂಪಿನ ಪಳೆಯುಳಿಕೆಗಳು ಇಯೋಸೀನ”ನಿಂದ ನವಜೀವಕಲ್ಪದ ಪ್ರತಿಯೊಂದು ಶಿಲಾ 
ಸ್ತರಗಳಲ್ಲಿಯೂ ಕಂಡು ಬಂದಿವೆ. ಸಮಗೊರಸಿನ ಜೀವಿಗಳು ಪೂರ್ವಾರ್ಧ ಗೋಳದಲ್ಲಿ 
ಪ್ರಥಮ ಭಾರಿಗೆ ಉಗಮಗೊಂಡು ಪಶ್ಚಿಮಾರ್ಥ ಗೋಳಕ್ಕೆ ವಲಸೆಹೋದಾಗ ಬಹು" 
ತೇಕ ವಿಧಗಳು ಉತ್ತರ ಅಮೆರಿಕ ಖಂಡವನ್ನು ಪ್ರವೇಶಿಸಿವೆಯೆಂದು ಪಳೆಯುಳಿಕೆ 
ದಾಖಲೆಯಿಂದ ದೃಢಸಟ್ಟಿದೆ. ಈ ಗುಂಪಿನ ಮುಖ್ಯ ಜೀವಿ ಗುಂಪುಗಳ ಬಗ್ಗೆ ಮಾತ್ರ 
ವಿವರಣೆಯನ್ನು ನೀಡಲಾಗಿದೆ. 
ಕ; ಓರಿಯೋಡಾಂಬಗ್ಗ ಈ ಜೀವಿಗಳು ನವಜೀವ ಕಲ್ಪದ ಮಧ್ಯಕಾಲದ 
ಹೊತ್ತಿಗೆ ಪಶ್ಚಿಮ ಸಂಯುಕ್ತ ಸಂಸ್ಥಾನದಲ್ಲಿ ಜೀವಿಸಿದ್ದವು. ಇವುಗಳಲ್ಲಿ ಬಹುತೇಕ 
ಪ್ರಾಣಿಗಳ ದೇಹ ಒಂದು ಕುರಿಯಸು,. ಉದ್ದನೆಯ ದೇಹದೊಂದಿಗೆ ಚಿಕ್ಕ ಕಾಲು 
ಗಳಿಂಡ ಕೂಡಿದ ಈ ಸ್ರಾಣಿಗಳು ಹಂದಿಯನ್ನು (108) ಹೋಲುವಂತಿದ್ದರೂ ಈ 
ಬಗೆಯ ಸಾಮ್ಯತೆ ಬಾಹ್ಯ ತೋರಿಕೆಯದಾಗಿತ್ತು. ಇವುಗಳ ಹೆಲ್ಲುಗಳು ಒಂಟಿಯ 
ಹೆಲ್ಲುಗಳಂತಿದ್ದು, ಗೊರಸಿನಲ್ಲಿ ಸಮಾಂಗತ್ವ ರಚನೆಯಿತ್ತು. ಇವನ್ನು ಮೆಲುಕು 
` ಜೀವಿಗಳೆಂದೂ (006 hೀwers) ಕರೆಯುತ್ತಾರೆ: ಇಯೋಸೀನ್‌ ಕೊನೆಯ ಭಾಗದಲ್ಲಿ 
ಉಗಮಗೊಂಡ ಈ ಜೀವಿಗಳು ಆಲಿಗೋಸೀನ" ಯುಗದಲ್ಲಿ ವಿಕಾಸದ ಉತ್ತುಂಗ 


೨೨ ವಿಜ್ಞಾನ ಕರ್ಣಾಟಕ 


ಮಟ್ಟವನ್ನು ತಲುಪಿ ಪ್ಲಯೋಸೀನ್‌ ಆದಿಯವರೆಗೂ ಜೀವಿಸಿದ್ದವು. ಮೊದಲಿನಿಂದ 
ಕೊನೆಯವರೆಗೂ ನಾಲ್ಕು ಕಾಲ್ಫೆ ರಳನ್ನು ಉಳಿಸಿಕೊಂಡು ಬಂದಿದ್ದೇ ಅಲ್ಲದೆ ದೇಹದ 
ಗಾತ್ರದಲ್ಲಿ ಹೆಚ್ಚ ಭಾ ಸ ಬರಲಿಲ್ಲ. ಬಯಲು ಮತ್ತು, ನದಿ ಕಣಿವೆಗಳಲ್ಲಿ 
ಗುಂಪುಗೂಡಿ ಸ ಸೂ ಜೀವನ ನಡೆಸಿ ಸ _ರ್ಗವಾಸಿಗಳಾದವು. ಇವು ಬಹುಮಟ್ಟಿ ಸಿ 
ಉತ್ತರ ಅಮೆರಿಕ ಖಂಡಕ್ಕೆ ಮಾತ್ರ EEN ವೆಂದು SE 
ವ್ಯಕ್ತ ಪಟ್ಟಿ ದೆ. 
ಎಂಟಿಲೊಡಾಂಟ್ಸ್‌ ;- -ಇವುಗಳಿಗೆ ದೈತ್ಯಾಕಾರಿ ಹಂದಿಗಳೆಂದೂ ಹೆಸರು. 
ನನಜೀವಕಲ್ಪದ ಮಧ್ಯ ಭಾಗದಲ್ಲಿ ಕಾಣಿಸಿಕೊಂಡ ಈ ಜೀವಿಗಳು ಅತ್ಯಲ್ಪ ಕಾಲ 
ದಲ್ಲಿಯೇ ಬಹು ಕಾದ ಪಾತ್ರವನ್ನು ಅಭಿನಯಿಸಿ ಮಯೋಸೀನ್‌ ಕಾಲದಲ್ಲಿ 
ಗತವಂಶಿಗಳಾದವು. ಹಂದಿ ಕುಟುಂಬದ ದೂರ ಸಂಬಂಧಿಗಳಾದ ಈ ದೈತ್ಯಾಕಾರಿಯ 
ಕೆಳಭುಜದವರೆಗಿನ ಎತ್ತರ ಆರು ಅಡಿ. ತಲೆಯೋಡು ಬಹು ನೀಳವಾಗಿ ಮುಂಚಾಚಿದ್ದು 
ವಿಲಕ್ಷಣವಾದ ಮೂಳೆಯ ಗಂತಿಗಳು (bony excrescences) ಕಣ್ಣು ಮತ್ತು 
ದವಡೆಯ ಕೆಳಗೆ ರೂಪುಗೊಂಡಿದ್ದವು. ಸ್ಥೂ ಲವಾದ ಉದ್ದವಲ್ಲದ ಕೋರೆಹಲ್ಲುಗಳು 
ಈ ಜೀವಿಯ ವಿಶಿಷ್ಟ ಲಕ್ಷಣಗಳಾಗಿದ್ದು, ಇದನ್ನು ಜಡಭರಿತ ಜೇವಿಯೊಥೂ ಕರೆಯುವು 
ದುಂಟು. 
ಒಂಟೆಗಳು: ಮಧ್ಯ ಏಷ್ಯ ಮತ್ತು ಉತ್ತರ ಆಫ್ರಿಕದ ಮರಳ್ಗಾಡು ಈ 
ಕುಟುಂಬದ ಸಜೀವ ಜಾತಿಯ, ದಕ್ಷಿಣ ಅಮೆರಿಕದ ಶೀತಸ್ರಾಂತಗಳು ಲಾಮಾ ಎಂಬ 
ಜಾತಿಯ ತೌರುಮನೆಗಳು. ಆದರೂ ಇವುಗಳ ಪುರಾತನ ವಾಸಸ್ಥಳ ಉತ್ತರ ಅಮೆರಿಕ 
ಖಂಡ. ಪ್ರಾಚೀನ ಒಂಟಿಗಳ ದೇಹ ಒಂದು ಪುಟ್ಟ ಕುರಿಯ ಮರಿಗಿಂತಲೂ ಚಿಕ್ಕ 
ದಾಗಿತ್ತು. ಮುಂಗಾಲು ಮತ್ತು ಹಿಂಗಾಲಿನಲ್ಲಿ ಕ್ರ ಮವಾಗಿ ನಾಲ್ಕು ಮತ್ತು ಎರಡು 
ಕ್ರಿಯಾತ್ಮಕ  ಬೆರಳುಗಳಿದ್ದವು. ಇವುಗಳ ಜೊತೆಗೆ ಇನ್ನೂ ಎರಡು ಬೆರಳ ಗುರುತು 
ಹಿಂಗಾಲಿನಲ್ಲಿದೆ. ಮೇಲಣ ಇಯೋಸೀನ್‌ ಕಾಲದ :ಮೊಟ್ಟಮೊದಲ ಜಾತಿಯೇ 
ಪ್ರೋಟಿಲೋಪಸ್‌. ಈ ಕುಟುಂಬ ಮಯೋಸೀನ* ಕಾಲದ ಹೊತ್ತಿಗೆ ಹಲವು 
ಬುಡಕಟ್ಟು ಗಳಾಗಿ ಕವಲೊಡೆಯಿತು. ಪ್ರಮುಖ ಸಂತತಿಗಳು ಮಯೋಸೀನ" ಕಾಲದ 
ಪ್ರೊಕ್ಯಾಮೆಲಸ್‌ ಮೂಲಕ ಪ್ಲಯೋಸೀನ್‌ ಮತ್ತು ಪ್ಲೀಸ್ಟೋಸೀನ್‌ ಕಾಲದ 
ಕ್ಯಾ ಮೆಲಾಪ್ಸ್‌ ಗಳವರೆಗೆ ವಿಕಸನಗೊಂಡವು. ದುರ್ಬಲವಾದ ನಾಲ್ಕು ಬೆರಳುಳ್ಳ 
ಸ ಕೂಡಿದ ಸ್ರೋಟಲೋಪಸ್‌ ಪುಟ, ಮೊಲಕ್ಕಿಂತಲೂ ನೊಡ ದಾಗಿರಲಿಲ್ಲ. 
ಆದರೆ ವಿಕಾಸಹೊಂದಿ ರೂಪುಗೊಂಡ ಜೈಜಾಂಟೊ ಕ್ಯಾಮೆಲಸ್‌ನ ಎತ್ತರ 73 ಅಡಿ. 
ಬಯಲುವಾಸಿಯಾದ ಈ ಜೀವಿ ಕತ್ತನ್ನು ಮೇಲಕ್ಕೆ ಚಾಚಿದರೆ ಕತ್ತು ಭೂಮಿಯಿಂದ 
9 ಅಡಿ ಎತ್ತರದವರೆಗೆ ಲಂಬಿಸುತ್ತಿತ್ತು. ಇದರ ಕಾಲ ಪ್ಲ ಸ್ಟೊ ಬೀನ್‌. ಕುದುರೆ 


ಯಂತೆ ಒಂಟೆಯ ಕುಟುಂಬವೂ ಸಹ ಅಮೆರಿಕ ಖಂಡದಲ್ಲಿ ಹಲಾ ನೀರ್ಗಲ್ಲ 
ಯುಗಗಳವರೆಗೆ ಜೀವಿಸಿದ್ದು ಅನಂತರ ಗತಿಸಿತು. 


ವ್ಯಕ್ತ, 


ತೃತೀಯ ಕಲ್ಪದ ಸಸ್ತನಿಗಳು ೨ 


ಬೋವಿಡ್ಸ್‌ :--ಜಾನುವಾರು, ಕುರಿ, ಮೇಕೆ, ಕಾಡೆಮ್ಮೆ, ಕಸ್ತೂರಿವೃಷಭ 
(muskox), ಹರಿಣ (೩ntelopes) ಮೊದಲಾದವು ಈ ಕುಟುಂಬದ ಮುಖ್ಯ ಪ್ರಾಣಿ 
ಗಳು. ಪರಸ್ಪರ ರಕ್ತ ಸಂಬಂಧವನ್ನು ಹೊಂದಿದ ಈ ಜೀವಿಗಳ ವಿಶಿಸ್ಟ್ರ ಲಕ್ಷಣಗಳಲ್ಲಿ 
ಸಾಮ್ಯತೆಯಿದೆ, ಇವುಗಳ ಮೇಲ್ಪವಡೆಯಲ್ಲಿ ಅಗ್ರದಂತಗಳ ಕೊರತೆಯಿದ್ದು, 
ಕೊಂಬು ಪದಾರ್ಥದಿಂದ ಆದ ಚರ್ಮದಿಂದ ಸುತ್ತುವರಿದ ಅಸ್ಥಿ ತಿರುಳು (bony core) 
ಕವಲೊಡೆದಿಲ್ಲ. ನೈಜ ಕೋಡುಗಳಾಗಲೇ (true horns) ರೂಪುಗೊಂಡಿದ್ದ ವು. 
ನಾಗರಿಕ ಸಂಸ್ಕೃತಿಯ ಆರಂಭದಿಂದಲೂ ಇನ್ಯಾವುದೇ ಕುಟುಂಬಕ್ಕಿಂತಲೂ ಈ 
ಕುಟುಂಬದ ಜೀವಿಗಳನ್ನು ಮಾನವನು ತನ್ನ ಕಲ್ಯಾಣಕ್ಕಾಗಿ ದುಡಿಸಿಕೊಳ್ಳುತ್ತಿದ್ದಾನೆ. 
ಈಗ ವಂಶ ನಷ್ಟ ಹೊಂದಿರುವ ಸಂತತಿಗಳಿಂದ ಬಹು ಪುರಾತನ ವರ್ಗಗಳು ಮಯೋ 
ಸೀನ್‌ ಕಾಲದ ಕೊನೆಯಲ್ಲಿ ವಿಕಸನಗೊಂಡು ಪ್ಲಯೋಸೀನ" ಕಾಲದಲ್ಲಿ ವಿಶೇಷವಾಗಿ 
ಮಾರ್ಪಟ್ಟು ಪ್ಲೀಸ್ಟೋಸೀನ್‌ ಕಾಲದಲ್ಲಿ ತಮ್ಮ ಆಧುನಿಕತೆಯ ಮಜಲನ್ನು ತಲುಪಿ 
ದವು. ನೀರ್ಗಲ್ಲು ಯುಗದಲ್ಲಿ ಬಹುತೇಕ ಪ್ರಾಣಿಗಳು ಯೂರೋಪ್‌ ಖಂಡದಿಂದ 
ವಲಸೆ ಹೊರಟು ಏಷ್ಯ ಮತ್ತು ಆಫ್ರಿಕ ಖಂಡದ ಬಯಲುಗಳಲ್ಲಿ ಹೆಚ್ಚು ಅನುಕೂಲ 
ವಾದ ಸನ್ನಿವೇಶವನ್ನು ಹುಡುಕಿಕೊಂಡವು. ಪ್ಲೀಸ್ಟೋಸೀನ್‌ ಆದಿಯಲ್ಲಿ ಎಮ್ಮೆ 
ಜಾತಿಯ ಪ್ರಾಣಿಗಳು ಬೇರಿಂಗ್‌ ಭೂ ಶಿಖರದ ಮೂಲಕ ಅಮೆರಿಕ ಖಂಡವನ್ನು 
ಪ್ರವೇಶಿಸಿ ಅಪರಿಮಿತ ಪ್ರಭೇದಗಳು ಉದಯಿಸಿದವು. ಕಸ್ತೂರಿ ವೃಷಭವೂ ಕೂಡ 
ಇದೇ ಹೊತ್ತಿಗೆ ಉತ್ತರ ಅಮೆರಿಕ ಖಂಡವನ್ನು ತಲುಪಿತ್ತು. ಕಾಡೆಮ್ಮೆಗಳು ಬಯಲು 
ಪ್ರದೇಶಗಳ ಮೇಲೆ ದಾಳಿಯಿಟ್ಟು ಧ್ವಂಸಮಾಡಿದವು. ಈ ಜೀವಿಯು ಇತ್ತೀಚಿನ 
ಪ್ರಭೇದಗಳಿಗಿಂತಲೂ ದೊಡ್ಡದಾಗಿದ್ದು ಭಾರಿ ಗೂನು ಬೆನ್ನಿನ ಆಕಾರವನ್ನು ಹೊಂದಿ 
ವಿಶಿಸ್ಟ ತೆಯನ್ನು ಗಳಿಸಿತು. ಹಲವು ಬಗೆಯ ಕಾಡೆಮ್ಮೆ ಪ್ರಭೇದಗಳೊಂದಿಗೆ 
ಮಾನವನು ಸಮಕಾಲೀನವಾಗಿ ಜೀವಿಸಿದ್ದ ಬಗ್ಗೆ ಸಾಕ್ಟ್ರ್ಯಾಧಾರಗಳಿವೆ. 


ಆನೆಗಳು : -ವಾಸ್ತವಿಕ ಹಿತಾಸಕ್ತಿ ಮತ್ತು ಪಳೆಯುಳಿಕೆ ದಾಖಲೆಯ 
ಅರಿವಿನ ದೃಷ್ಟಿಯಿಂದ ನೋಡಿದರೆ ಆನೆ ಕುಟುಂಬವು ಅಶ್ವ ಕುಟುಂಬಕ್ಕೆ ಸರಿದೂಗು 
ತ್ತದೆ. ಈಗಾಗಲೇ ಅವನತಿಯ ಹಂತವನ್ನು ಸಮಿಪಿಸುತ್ತಿರುವ ಬಹು ಮನೋಹರ 
ವಾದ ಈ ಕುಟುಂಬದ ಗಜಗಳು ಕೇವಲ ಆಫ್ರಿಕ ಮತ್ತು ಭಾರತದಲ್ಲಿ ಮಾತ್ರ 
' ಜೀವಿಸಿವೆ. ಪ್ರಾಚೀನ ಜರಾಯು ಸಸ್ತನಿಗಳಿಗೆ ಹೋಲಿಸಿದರೆ ಈ ಕುಟುಂಬದಲ್ಲಾಗಿ 
ರುವ ವಿಕಾಸ ಬಹು ವಿಶಿಷ್ಟ ರೀತಿಯದು. ಇವುಗಳ ನಾಸಿಕ ಮತ್ತು ಮೇಲ್ಬುಓ 
ಸಂಮಿಳಿತಗೊಂಡು ಸೊಂಡಿಲು ರೂಪುಗೊಂಡಿತು. ಹೀಗಾಗಿ ಈ ಗಣಕ್ಕೆ ಪ್ರೊಬಾಸೀಡಿ 
ಯನ್‌ ಅಥವಾ ಶುಂಡಾಲ ಗಣವೆಂದು ಹೆಸರು, ಇಯೋಸೀನ" ಕಾಲದಲ್ಲಿ ಆಂದರೆ 
ಸುಮಾರು 60 ಮಿಲಿಯನ್‌ ವರ್ಷಗಳ ಹಿಂದೆ ಪ್ರಥಮ ಆನೆಗಳು ಭೂಮಿಯ ಮೇಲೆ 
ಕಾಣಿಸಿಕೊಂಡವು. ಇವುಗಳ ಮೂಲ ವಾಸಸ್ಥಳ ಉತ್ತರ ಆಫ್ರಿಕ, ಈ ಕುಟುಂಬದ 
ಮೊದಲ ಜೀವಿಯಾದ ಮೋಯಿರಿಥೀರಿಯಂ ಅವಶೇಷಗಳು ಕೈರೋದ ಪಶ್ಚಿಮಕ್ಕಿರುವ 


೨೪ ವಿಜ್ಞಾನ ಕರ್ಣಾಟಕ 


ಫಾಯಂ ಮರಳ್ಗಾಡಿನ ಇಯೋಸೀನ್‌ 

ಟ್ರ by ಕೊನೆಯ ಮತ್ತು ಆಲಿಗೋಸೀನ್‌ 
ಮೊದಲ ಶಿಲಾಸ್ತರಗಳಲ್ಲಿ ಕಂಡು 

ಬಂದಿವೆ. ಎತ್ತರ ಕೇವಲ ಎರಡು 

| 7 ಅಡಿ. ಸೊಂಡಿಲು ರೂಪುಗೊಂಡಿರ 

ಲಿಲ್ಲ (trunk). ಆದರೂ ಇವುಗಳ 

ತಲೆಬುರುಡೆ ಮತ್ತು ದೆಂತ ರಚನೆ 
ಯನ್ನು ನೋಡಿದರೆ ಇವು ಅನೆ 
ಕುಟುಂಬದ ಅತ್ಯಂತ ಆದ್ಯ ಜೀವಿ 
ಗಳೆಂದು (very primitive) ಹೇಳ 


" ಬಹುದು, ಈ ಜೀವಿಯ ಅವಶೇಷ 
ಗಳಲ್ಲಿ ವಿಕಾಸದ ಪ್ರಾರಂಭಿಕ 
ಷೆ” 
ತಿ | 


ಕುರುಹುಗಳು  ' ಕಂಡುಬಂದಿವೆ. 
ಇವಕ್ಕೆ ಸದೃಶವಾದ ಪುರಾತನ ಜೀವಿ 
ಗಳಿಂದ ಇಡೀ ಗಜ ಸಮುದಾಯ : 
ಉಗಮಗೊಂಡು ಕೊನೆಗೊಮ್ಮೆ 


ನನ್ನ ಗತವಂಶಿಗಳಾದುವು. ಹೀಗೆ ಉಗಮ 
( ಸಿ ಗೊಂಡ ಆನೆ ಕುಟುಂಬದಲ್ಲಿ 350 
ಈ ಪ್ರಭೇದಗಳಿವೆ. ಮೋಯಿರಿಥೀರಿಯಂ ' 


ಆಲಿಗೋಸೀನ್‌ ಯುಗದಲ್ಲೂ 
ಮುಂದುವರೆದಿದ್ದು, ಇದೇ ಕಾಲದಲ್ಲಿ ' 

ಟೋ” ಈಜಿಪ್ಟ್‌ ನಲ್ಲಿ ಮತ್ತೆರಡು ಪ್ರಾ ಚೀನ ' 

| BE ದ ಫಯೋಮಿಯ ಮತ್ತು ' 

1. ನೋಯಿರಿಥಧೀರಿಯ"ಂ 2 ಫಯೋನಿಯ ವಲಿ! ಸಾತ 
3. ಗಾಂಪೋಥೀರಿಯಂ 4, ಡೈನೋಥೀರಿಯಂ ಜೀವಸಿ ವು. ಈ ಬರಿಸುವ 
5. ಸೆಗರೊಪೋಡಾಸಿ' 6. ಮ್ಯಾಸ್ಟೋಡಾನ್‌ ಮ ಮೋಯಿರಿಥೀರಿಯಂಗಿಂತ 
7. ಅನೆ ದೊಡ್ಡವಾಗಿದ್ದು, ಇತ್ತೀಚಿನ ಕೆಲವು 

ಚಿತ್ರ 8. ಆನೆಗಳ ವಿಕಾಸ ಪ್ರಭೇದಗಳು ನಿಜವಾದ ಆನೆಯಂ 

ತಿದ್ದವು. ಎರಡು ದವಡೆಗಳಲ್ಲೂ 

ದಂತಗಳು (1೬55) ರೂಪುಗೊಂಡಿದ್ದು, ಬಹುಶಃ ಸೊಂಡಿಲ ಬೆಳವಣಿಗೆಯೂ 
ಪ್ರಾರಂಭವಾಗಿತ್ತೈಂದು ತೋರುತ್ತದೆ. ಈ ಎರಡು ಜೀವಿಗಳಲ್ಲಿ ವಿಶೇಷತಃ ಫಯೋ 
ಮಿಯದ ಕೆಳದವಡೆ ಉದ್ದವಾಗಿತ್ತು. ಈ ಮೂರು ವರ್ಗಗಳೂ ಆದಿ ಜರಾಯು 


ತೃತೀಯ ಕಲ್ಪದ ಸಸ್ತನಿಗಳು ೨೫ 


: ಸಸ್ತನಿಗಳಿಂದ ವಿಕಸಿಸಲ ಟ್ಟು ರೂಪುಗೊಂಡ ಒಂದೇ ಸಂತತಿಯಿಂದ ಉಗಮಗೊಂಡು 
ವೆಂದು ವ್ಯಕ್ತ ಪಟ್ಟ ದೆ. 

ಹ ಯಕ ಯುಗದ ಹೊತ್ತಿಗೆ ಅಂದರೆ ಸುಮಾರು 25 ಮಿಲಿಯನ್‌ 
ವರ್ಷಗಳ ಹಿಂದೆ ಮೊದಲ ಆನೆಯ ಸಂತತಿಗಳು ಆಫಿ)ಕ ಖಂಡದಿಂದ ಯುರೇಷ್ಯ 
"ಮತ್ತು ಉತ್ತರ ಅಮೆರಿಕ ಖಂಡಗಳವರೆಗೆ ಹಬ್ಬಿದ್ದವು. ಇವುಗಳಲ್ಲಿ ಬಹುತೇಕ 
ಆನೆಗಳು ಮ್ಯಾಸ್ಟೊ "ಡಾನ್‌ ಗುಂಪಿನವೆಂದು ಕಂಡುಬಂದಿದ್ದು , ಮ್ಯಾಸ್ಟೊ €ಡಾನ್‌ಗಳ 
ಉಗಮ ಫಯೋಮಿಯ ಮತ್ತು ಪೇಲಿಯೋ ಮ್ಯಾಸ್ಟೊ ಇಷುಟ ವಿಕಸನದಿಂದ 
ಆಗಿದೆ. ಆದರೆ ಡೆ ಶೈ ನೋಧೀರ ಸ್‌ಗಳ ವಂಶವೃಕ್ಷ ಆತ್ಯಂತ ಭಿನ್ನ ವಾಗಿದ್ದು, ಇವುಗಳ 

ಉಗಮಕ್ಕೆ ಸಂಬಾಧಸಟ್ಟ ಮಾಹಿತಿ ಅಸ್ಪ ಸ್ಟ ಮತ್ತು ಅನಿಶ್ಚಿ i ಇವು 
ದೊಡ್ಡ ದಾಗಿ ಆನೆಗಳಂತಿದ್ದ ರೂ ಇತರೆ ತು ಗಳಿಂದ "ಭಿನ್ನವಾಗಿದ್ದವು. ಇವುಗಳ 
ಮೇಲ್ಪವಡೆಯಲ್ಲಿ ದಂತಗಳಿರಲಿಲ್ಲವಾದರೂ ಕೆಳದವಡೆಯ ದೆಂತಗಳು ಒಂದಕ್ಕೆ 
ಬಾಗಿದ್ದವು. ಆಫ್ರಿಕ ಮತ್ತು ಯೂರೇಷ್ಯ ಖಂಡಗಳಲ್ಲಿ 25 ಮಿಲಿಯನ್‌" ವರ್ಷಗಳ 
ವರೆಗೆ ಜೀವಿಸಿದ್ದ ಡೈನೋಧೀರಸ್‌ಗಳ ಗಾತ್ರದಲ್ಲಿ ಹೆಚ್ಚಳವೊಂದನ್ನು ಬಿಟ್ಟರೆ 
ಇನ್ಯಾವುದೇ ಬಗೆಯ ಮಾರ್ಪಾಡುಗಳು ಆಗಿಲ್ಲ. 
ಮ್ಯಾಸ್ಟೋಡಾನ* ಎಂದರೆ ಕ್ಷೀರದಂತ ಪ್ರಾಣಿ ಎಂಬರ್ಥ ಬರುತ್ತದೆ. ಈ 
ಬಾ ಮಯೋಸೀನ” ಮತ್ತು ಪ್ಲಯೋಸೀನ್‌ ಯುಗಗಳಾದ್ಯ ಂತೆ ಹಾಗೂ 
ಪ್ಲೀಸ್ಟೊ "ಸೀನ್‌ ಕಾಲದಲ್ಲೂ ಹೇರಳ ಸಂಖ್ಯೆಯಲ್ಲಿ ಜೀವಿಸಿದ್ದವು. ಈ ಗುಂಪಿನ 
ಬಹುತೇಕ ವಿಧಗಳು ಫಯೋಮಿಯದಂತಹ ಪುರಾತನ ವರ್ಗಗಳ ವಿಕಸನದಿಂದ 
| ಉಗಮಗೊಂಡಿದ್ದಿ ರಬಹುದೆಂದು ಭಾವಿಸಲಾಗಿದೆ. ಇವುಗಳ ಕೆಳದವಡೆಗಳು ಉದ್ದ 
ವಾಗಿದ್ದು, ದೊಡ್ಡ ಮೊರಗುದ್ದಲಿಗಳಾಗಿ (shovels) ಮಾರ್ಪಟ್ಟು ""ಮೊರಗುದ್ದಲಿ 
ದಂತಿ'' ಗಳೆಂಬ (shovel tuskers) ಹೆಸರಿನಿಂದ ಕರೆಯಲ್ಪ ಟ್ಟಿ ವು. ದಂತಗಳು ಸಹಜ 
ವಾಗಿ ಎರಡು ದವಡೆಗಳಲ್ಲೂ ಬೆಳೆದಿದ್ದು ಇವುಗಳ ದೇಹ ಸಾಮಾನ್ಯವಾಗಿ ಆನೆಯನ್ನು 
' ಹೋಲುತ್ತಿತ್ತು. ಮಾದರಿ ಸೊಂಡಿಲು ಬಹುಶಃ ಮಯೋಸೀನ್‌" ಯುಗದಲ್ಲಿ 
ಗೋಚರಿಸಿದೆ. 
ಮತ್ತೊಂದು ಗುಂಪೆಂದು ಹೇಳಲಾದ ""ನೈಜ'' ಮ್ಯಾಸ್ಟೋಡಾನ"್‌ಗಳು ಹೆಚ್ಚು 
ಆಧುನಿಕ ಆನೆಗಳಂತಿದ್ದವು, ಇವುಗಳಲ್ಲಿ ಉದ್ದನೆಯ ಕೆಳದವಡೆಗಳಿರಲಿಲ್ಲ ಮತ್ತು 
 ಫೇಲಿಯೋ ಮ್ಯಾಸ್ಟ್ರೋಡಾನ್‌ಗಳ ವಿಕಸನದಿಂದ ಇವು ಉದಯಿಸಿದುವೆಂದು ಭಾವಿಸ 
ಲಾಗಿದೆ. “ನೈಜ” ಮ್ಯಾಸ್ಟೊ ೇಡಾನ್‌ಗಳು ತಮ್ಮ ಇಡೀ ಜೀವಿತ ಕಾಲದಾದ್ಯಂತ ಆಂದರೆ 
ತೆಲವೇ ಸಭ: ವರ್ಷಗಳ ಒಂದೆ ಅಮೆರಿಕದ ಮ್ಯಾಸ್ಸೊ (ಡಾನ್‌ಗಳು ಗತಿಸುವವಕೆಗೂ 
ಯಾವುದೇ ಬಗೆಯ ಮಾರ್ಪಾಡಿಗೆ ಒಳಗಾಗದೆ ಹಾಗೆಯೇ ಮುಂದುವರೆದಿದ್ದು 
ಖ್ಯಾತ ಬ್ಲ )ಹೆದ್ದಜಗಳೊ (mammoths) ಸೇರಿದಂತೆ ನಿಜವಾದ ಆನೆಗಳು 
ಹೋಂಸರಗಂಪಿಕ "ಕೊನಯ ಸಂತತಿಗಳು. ಇವುಗಳ ಅತ್ಯಂತ ಪುರಾತನ ಪಳೆಯುಳಿಕೆ 


ಗೆ ವಿಜ್ಞಾನ ಕರ್ಣಾಟಕ 


ಗಳು ಭಾರತದ ಪ್ಲಯೋಸೀನ್‌ ಕಾಲದ ಶಿಲೆಗಳಲ್ಲಿ ದೊರೆತಿವೆ. ಇವು ಹತ್ತು 
ಮಿಲಿಯನ್‌ ವರ್ಷಗಳಷ್ಟು ಪುರಾತನನೆಂದು ಪ್ರಾಗ್ವೀವ ಶಾಸ್ತ್ರಜ್ಞರ ಅಭಿಮತ. 
ನಿಜವಾದ ಆನೆಗಳ ತಲೆ ಬಹು ಎತ್ತರವಾಗಿದ್ದು, ಚಿಕ್ಕದಾದ ದಂತರಹಿತ ಕೆಳದವಡೆ' 
ಮತ್ತು ದವಡೆ ಹಲ್ಲುಗಳು (molars) ರೂಪುಗೊಂಡಿದ್ದ ವು. ಕ್ಷೀರದಂತಿಯ ದವಡೆ" 
ಹಲ್ಲುಗಳು (738510607 molars) ವಿಶಿಷ್ಟವಾದ ಉಭಯಾಗ್ರ ಗಳ (cusps) ಮಾದರಿ 
ಯನ್ನು ಹೊಂದಿದ್ದು, ಪ್ರತಿಯೊಂದು ದವಣೆಯಲ್ಲೂ ಹಲವಾರು ಹಲ್ಲುಗಳು ` ಬೆಳಿ 
ದಿದ್ದವು. ಬೃಹದಾಕಾರದ ದವಡೆ ಹಲ್ಲುಗಳು ಸಿಮೆಂಟ್‌”ನಿಂದ ಬೇರ್ಪಟ್ಟು ಎನಾಮ 
ಮತು, ದಂತದ್ರವ್ಯ (60711೧೮) ಗಳಿಂದಾದ ಫಲಕಗಳಿಂವ ರೂಪುಗೊಂಡಿವೆ (೧1೬!€9). 
ಅತ್ಯಂತ ಪುರಾತನ ಆನೆಗಳನ್ನು ಬಿಟ್ಟ ರೆ ಯಾವುದೇ ಕಾಲದಲ್ಲೂ ದವಡೆಗಳಲ್ಲಿ ನಾಲ್ಪು 
ಹಲ್ಲುಗಳಿಗಿಂತ ಹೆಚ್ಚಾ ಗಿರಲಿಲ್ಲ. ಮ್ಯಾಸೊ ್ಸೀಡಾನ್‌'ಗಳು ನಿಜವಾದ ಆನೆಗಳ ಪಿತ ವರ್ಗ, 
ವಲ್ಲ. ಹೀಗಾಗಿ ಇವುಗಳ ಉಗ ತಿಳಿದಿಲ್ಲ. ಅತ್ಯಂತ ಪ್ರಾಚೀನ ವಿಧವಾದ 
ಸ್ಟೀಗೋಡಾನ” ಮತ್ತು ಅದರ ಸಂತತಿಗಳು ಎರಡು ಗುಂಪುಗಳಾಗಿ ಕವಲೊಡೆದು 
ಒಂದು ಆಫ್ರಿಕದ ಆನೆಗೂ ಮತ್ತೊಂದು ಬೃಹದ್ಗಜ ಮತ್ತು ಏಷ್ಯದ ಆನೆಯ 
ಉಗಮಕ್ಕೆ ಕಾರಣವಾದವು. ಬೃಹದ್ಗಜಗಳು ತಂಡ್ರ ಮತ್ತು ಹಿದಾಚ್ಛಾದಿತ. | 
ಪ್ರದೇಶಗಳಲ್ಲಿ ಜೀವಿಸಿದ್ದು ಯೂರೇಷ್ಯ ಮತ್ತು ಉತ್ತರ ಅಮೆರಿಕ ಖಂಡದಲ್ಲೆಲ್ಲಾ ' 

ಲೆದಾಡಿವೆ, ಸೈಬೀರಿಯಾದಲ್ಲಿ ಬಮ ಮುಚ್ಚ ಲ್ಪಟ್ಟ ಆನೆಯ ಮೃತ ದೇಹಗಳು. | 
ಇವುಗಳ ಮೈಯಲ್ಲಿ ಬೆಳೆದಿದ್ದ ಕೋಮಗಳೂ ಕೂಡ ಕೆಡದೆ. 
ಹಾಗೆಯೇ ಕಿಸ ಲ್ಪೃಟ್ಟವೆ. ಪ್ರಕೃತದಲ್ಲಿ ಎರಡೇ ಪ್ರಭೇದಗಳು ಮಾತ್ರ ಆಫ್ರಿಕ : 
ಮತ್ತು ಭಾರತದಲ್ಲಿ ಜೀವಿಸಿವೆ. ಅ ಕದ ಪ ್ರ ಭೇದವನ್ನು ಲೋಕೊ ಡಾಂಟೆ ಎಂದೂ, : 
ಭಾರತದ ಪ್ರಭೇದವನ್ನು ಎಲಿಫಾಸ್‌ ಎಂಡ । ಕರೆಯುತ್ತಾ ರೆ, ಈ ಬರಡೂ ಪ್ರಭೇದ 
ಗಳು ವಂಶನಷ್ಟ ಕ್ಬಳೆಗಾಗುವ ಸಂಭವ ಹೆಚ್ಚಿ, ಇದನ್ನು ತಡೆಗಟ್ಟುವ ಸಲುವಾಗಿ 
ಸರ್ಕಾರವೇ ಈ ಜೀವಿಗಳ ರಕ್ಷಣೆಯ ಕಾರ್ಯವನ್ನು ವಹಿಸಿಕೊಂಡಿದ್ದು, ಈ ಸಂತತಿ 


ಮತೆ ತೈವೃದ್ಧಿ ಯಾಗುತ್ತಿರುವುದು ನಿಜಕ್ಕೂ ಹರ್ಷಜಾಯಕ ಸಂಗತಿ, ನ ಜೀನಿಸಿರುವ 
ಆನೆಗಳ ಅಂಗರಚನೆಯ ಬಗ್ಗೆ ಇಲ್ಲಿ ವೀಚಾರಮಾಡಲ್ಲ. 


ಮಾಂಸಾಹಾರಿಗಳು : ಈ ಕುಟ್ಟುಬದ ಸುದೀರ್ಥವಾದ ಇತಿಹಾಸ ಸಂಕೀರ್ಣ 
ವಾಗಿದೆ. ಇವೆಲ್ಲಾ ಬಹು ಸೂಕ್ಷ್ಮಮತಿಗಳು. ಎಲ್ಲೆಂದರೆ ಅಲ್ಲಿ ಸಂಚರಿಸಬಲ್ಲ ಈ 
ಜೀವಿಗಳು ಪ್ರತಿಯೊಂದು ಪರಿಸರಕ್ಕೂ ಹೊಂದಿಕೊಂಡು ಜೀವಿಸಿದ್ದವು. ನಾಯಿ 
ಮತು ಹ ಕೆಲವು ವಿಶಿಷ್ಟ "ಲಕ್ಷಣಗಳಾದ ಮೊನೆಯುಗುರು, ಹರಿತವಾದ 
ಕೋರಿಹಲ್ಲುಗಳು, ಂಸವನ್ನು ಕತ್ತ ರಿಸಲು ಉಪಯುಕ್ತವಾದ ದವಣೆಹಲ್ಲುಗಳು 
ಕಂಡುಬರುತ್ತವೆ, ಜ್‌ ಇವನ್ನು ಮಾಂಸಾಹಾರಿಗಳ್ಳೆದು ಇಕಿಯಲಾಗಿದೆ. 
ಆಧುನಿಕ ವರ್ಗದಲ್ಲಿ ನಾಯಿ, ಬೆಕ್ಕು, pr ಕತ್ತೆ ಕಿರುಬ ರಕೂನ್‌ ಮತ್ತು ಕಡಲ 
ನಾಯಿಗಳು ಮುಖ್ಯ ) ವಾದವು, ಇನೆಲ್ಲವೂ ಇಯೋಸೀನ್‌ ಕಾಲದಲ್ಲಿ ಜೀವಿಸಿದ್ದು ಒಂದೇ 


ತೃತೀಯ ಕಲ್ಪದ ಸಸ್ತನಿಗಳು ೨೭ 


ಬುಡಕಟ್ಟ ನಿಂದ ಉದಯಿಸಿವೆ.. ಇಯೋಸೀನ್‌ ಯುಗದಲ್ಲಿ ಮಾಂಸಾಹಾರಿಗಳು ಐದು 
ನಿರ್ದಿಷ್ಟ ಕುಟುಂಬಗಳಾಗಿ ಕವಲೊಡೆದು ವಿವಿಧ ಸ್ವಭಾವಾದಿಗಳಿಗೆ ಹೊಂದಿಕೊಂಡು 
ಜೀವಿಸಿದ್ದವು. ಆದಿಮವರ್ಗದ ಮಾಂಸಾಹಾರಿಗಳ ಮಿದುಳು ಆಧುನಿಕ ಜೀವಿಗಳಿಗಿಂತ 
ಚಿಕ್ಕದಾಗಿದ್ದ ಕಾರಣ ಇವೆಲ್ಲವೂ ಸೋಂಭೇರಿಗಳಾಗಿದ್ದವು. ಐದು ಕುಟುಂಬಗಳಲ್ಲಿ 
ನಾಲ್ದು ಕುಟುಂಬಗಳಂತೂ ಯಾವುದೇ ರೀತಿಯಲ್ಲಿ ಆಧುನಿಕ ಮಾಂಸಾಹಾರಿಯಾಗಿ 
ಪರಿವರ್ತನೆಗೊಳ್ಳಲು ಅಸಮರ್ಥವಾಗಿದ್ದುನೆಂದು ಇವುಗಳ ದಂತ ರಚನೆಯಿಂದ ದೃಢ 
ಪಟ್ಟಿದೆ. ಹೀಗಾಗಿ ಇವನ್ನು ನಿರ್ದಿಷ್ಟ ಗಣವಾದ ಕ್ರಿಯೋಡಾಂಟ ಗುಂಪಿಗೆ ಸೇರಿಸ 
ಲಾಗಿದೆ. ಇವುಗಳಲ್ಲಿ ಮೂರು ಗುಂಪು ಇಯೋಸೀನ್‌ ಯುಗದ ಕೊನೆಯ ಹೊತ್ತಿಗೆ 
ಕಣ್ಮರೆಯಾಗಿದ್ದು, ಮತ್ತೊಂದು ಕುಟುಂಬ ಆಲಿಗೋಸೀನ್‌ ಯುಗದವರೆಗೆ ಮುಂದು 
ವರೆಯಿತು. ಈ ಪೈಕಿ ಒಂದು ಜಾತಿಮಾತ್ರ ಸ್ಲಯೋಸೀನ್‌" ಯುಗದವರೆಗೆ ಭಾರತ 
ದಲ್ಲಿ ಜೀವಿಸಿತ್ತು. ಪೇಲಿಯೋಸೀನ್‌ ಮತ್ತು ಇಯೋಸೀನ್‌" ಕಾಲದ ಐದನೆಯ 
ಕುಟುಂಬದ ಪ್ರಾಣಿಗಳು ಉತ್ಕೃಷ್ಟ ಮಟ್ಟವನ್ನು ತಲುಪಿ ಸರ್ಯವಸಾನಗೊಂಡವು. 
ಮಯೋಸೀನ”" ಕಾಲದ ಹೊತ್ತಿಗೆ ಬೆಕ್ಕುಗಳು ಕಚ್ಚುವ ಮತ್ತು ಇರಿಯುವ ಜಾತಿಯ 
ಪ್ರಾಣಿಗಳನ್ನು ಒಳಗೊಂಡ ಎರಡು ನಿರ್ದಿಷ್ಟ ಕುಟುಂಬಗಳಾಗಿ ಕವಲೊಡೆದವು. 
ಕಚ್ಚುವ ಬೆಕ್ತುಗಳ ಅವಶೇಷಗಳು ಅಮೆರಿಕದ ಪ್ಲಯೋಸೀನ್‌ ಮತ್ತು ಸ್ಲೀಸ್ಟ್ರೋ 
ಸೀನ್‌ ಶಿಲಾಸ್ತರಗಳಲ್ಲಿ ದೊರೆತಿವೆ, ಫ್ಲೀಸ್ಟೋಸೀನ" ಕಾಲದಲ್ಲಿ ಜೀವಿಸಿದ್ದ ದಕ್ಷಿಣ 
ಕ್ಯಾಲಿಫೋರ್ನಿ ಯದ ಫೆಲಿಸ್‌ ಅಬ್ರಾಕ್ಸ್‌ನ ದೇಹದಗಾತ್ರ ಸಿಂಹದ ಮರಿಯಸ್ಟಿ ತ್ತು. 
ಇರಿಯುವ ಬೆಕ್ಕಿನ ಕುಟುಂಬದ ಪ್ರಾಣಿಗಳು ಆಲಿಗೋಸೀನ್‌ನಿಂದ ಪಿ ಸ್ಬೋಸೀನ್‌ 
'ಕೊನೆಯವರೆಗೂ ಜೀವಿಸಿದ್ದು ಅನಂತರ ಗತಿಸಿನೆ, ಖಡ್ಗ ದಂತಿ ಹಗಳು ಹ 
1001766 (1ೀ7) ಇವುಗಳ ಕೊನೆಯ ಸಂತತಿ. 
WE ಮಾನವನ ವಂಶವ ಸ: —ವಾನರರು (೬೩೧೯5) ಮತ್ತು ಕೋತಿಗಳು ಮಾನವನ 
ಸಮಾಸ ಬಂಧುಗಳು. ಮಾನವನ ವಂಶವೃಕ್ಷದಲ್ಲಿ ಬಾರ್ಸಿಯಾಯಿಡ್ಸ್‌ ಮತ್ತು 
[ನನಾಪಗಳೂ (murs) ಸೇರಿದ್ದು (ಚಿತ್ರ 9), ಈ ಪ್ರಮುಖ 
ಸ್ತನಿಗಣವೆಂದು (primates) ಕರೆಯಲಾಗಿದೆ. ಬಾಹ್ಯ ಗ ಕಾಡು 
ಗಳು ಕೋತಿಗಳಿಗಿಂತಲೂ ಹೆಚ್ಚಾ ಗಿ ನರಿಗಳನ್ನು ಹೋಲುತ್ತವೆ. ಚತುಷ್ಯಾದಿಗ 
ಳಾದ ಈ ಜೀವಿಗಳ ಬಾಲ ಸೊದೆಯಂತಿದೆ. ಮಿದುಳು ಚಿಕ್ಕದು. ಮುಸುಡಿ ಉದ್ದವಾ ಜಂ 
ಬೆರಳುಗಳಲ್ಲಿ ಚೂಪಾದ ಪಂಜಗಳಿಗೆ ಬದಲು ಚಪ್ಪಟೆಯಾದ ಉಗುರುಗಳಿವೆ: ಇವು 
ಗಳಲ್ಲಿ ಕೋರೆಹಲ್ಲುಗಳು ಚೆನ್ನಾಗಿ ರ. 00ನೆ, ನೇತ್ರಗಳು ತಲೆಯೋಡಿನ 
ಮುಂಭಾಗದಲ್ಲಿವೆ. ಬಾರ್ಸಿ ಮಾಯಿಡ್‌ಗಳು ಫೇಲಿಯೋಸೀನ್‌ ಮತ್ತು ಇಯೋಸಿೀನ್‌ 
ಕಾಲಗಳಲ್ಲಿ ಬಹುವಾಗಿ ವಿಸ್ತರಿಸಿದ್ದು, ಇಂದು ಒಂದೇ ಪ್ರಭೇದ ಮಾತ್ರ ಇಂಡೋ 
ನೇಷ್ಯ ದಲ್ಲಿ ಜೀವಿಸಿದೆ. ಇವು ನಿಶಾಚರ (೮001 ಜೀ ೇವಿಗಳು. ಬಾರ್ರಿಯಾಯಿಡ್‌ ಗಳ 
A 'ಜೊಸ್ತದು. ಮುಸುಡಿ ಚಿಕ್ಕದು. ಗಮನಾರ್ಹವಿಕಾಸ ಕಣ್ಣುಗಳಲ್ಲಾಗಿದ್ದು, 


ಕ 


PE ವಿಜ್ಞಾನ ಕರ್ಣಾಟಕ 


]. ಕಾಡುಪಾಪ ). ಟಾರ್ರಿಯಲ್‌ 
3 ಕೋತಿ 4, ಗಿಬ್ಬನ್‌ 

5. ಒರಾಂಗೊಟಾಂಗ್‌ 6, ಗೊರಿಲ 
7. ಚಿಂಪಾನ್ಸಿ 8: ಮಾನವ 


ಚಿತ್ರ 9. ಎರಾನವನ ವಂಶವೃಕ್ಷ 


ಗಳನ್ನು ಹೋಲುವ ವಾನರರಾಗಿ ಪರಿವರ್ತನೆಗೊಂಡವು. 
ತೋಳು ಕಾಲುಗಳಿಗಿಂತ ಹೆಚ್ಚು ಬಲಿಸ್ಮವಾದವು. ಇದರಿಂದಾಗಿ ಅರಣ್ಯಗಳ ಬೆಳವಣಿಗೆ " 
ಕುಗ್ಗಿದಾಗ ಸಾಹಸಮಯ ಜೀವಿಗಳೆನಿಸಿದ ವಾನರರು ಭೂ ಜೀವನಕ್ಕೆ ಹಿಂತಿರುಗಿ 


"ಭಾಗ ಕಿರಿದಾಯಿತು. ಇವು ವಸ್ತುಗಳನ್ನು ' 


ಈ ಕಣ್ಣುಗಳು ತಲೆಯ ಮುಂಭಾಗಕ್ಕೆ 
ಸ್ಥಳಾಂತರಗೊಂಡು ಪರಸ್ಪರ ಸಮಾಪವಾಗಿ 
ರೂಪುಗೊಂಡಿವೆ, ಕಣ್ಣಿಗೆ ಸಂಬಂಧಿಸಿದ 
ವಿದುಳಿನ ಭಾಗ ಹೆಚ್ಚು ವಿಸ್ತರಿಸಿ ವಾಸನೆಯ ' 


ನೋಡುವಾಗ ಎರಡು ಕಣ್ಣು ಗಳನ್ನೂ 
ಬಳಸುತ್ತವೆ. ಆರಂಭದಿಂದಲೂ ಪ್ರಮುಖ 


ಸಸ್ತನಿಗಳು ಮರದ ಮೇಲೆ ವಾಸಿಸಲು? 
ಅಗತ್ಯವಾದ ಲಕ್ಷಣಗಳನ್ನು ಬೆಳೆಸಿ ' 
ಕೊಂಡವು. ಇದರಿಂದಾಗಿ ಭೂಮಿಯ" 


ಮೇಲಿನ ತಮ್ಮ ಎದುರಾಳಿಗಳ ಕಣ್ಣು? 
ತಪ್ಪಿಸಿ ಮರಗಳಲ್ಲಿ ರಕ್ಷಣೆ ಪಡೆಯಲು 
ಅನುಕೂಲವಾಯಿತು. ಮರದ ಟೊಂಗೆ" 
ಗಳನ್ನು ಭದ್ರವಾಗಿ ಹಿಡಿದು ಒಂದು 
ಟೊಂಗೆಯಿಂದ ಮತ್ತೊಂದು ಟೊಂಗೆಗೆ* 
ಹಾರಬಲ್ಲ ಶಕ್ತಿ ಈ ಜೀವಿಗಳಿಗಿತ್ತು. ' 
ಅಳಿಲುಗಳಂತೆ ತಮ್ಮ ಕೈಗಳನ್ನು ಮರದ" 
ರೆಂಬೆಗಳ ಮೇಲೆ ಭದ್ರವಾಗಿ ಊರಿ 
ಮರದಿಂದ ಮರಕ್ಕೆ ಸುಲಲಿತವಾಗಿ ಶೀಘ್ರ 
ವಾಗಿ ಚಲಿಸಬಲ್ಲ ಶಕ್ತಿ ಈ ಜೀವಿಗಳ" 
ಮಹತ್ವಪೂರ್ಣ ಲಕ್ಷಣಗಳಲ್ಲಿ ಒಂದು." 
ಇವು ಮೊದಲು ಮಂಗಗಳಾಗಿ ವಿಕಸನ ' 
ಗೊಂಡು ಅತ್ಯಲ್ಪ ಕಾಲದಲ್ಲಿಯೇ ಗಳನ್‌ 

ಇವುಗಳ ಉದ್ದನೆಯ ' 


ನಿಡುದೋಳುಗಳ ಆಶ್ರ ಯದಿಂದ ನೇರನಿಲುವನು ತಳೆಯಲು ಸಾಧ್ಯವಾಯಿತು. ಹೀಗಾಗಿ { 


ತಮ್ಮ . ಎರಡು ಕಾಲುಗಳ ಮೇಲೆ ಎದ್ದು ನಿಲ್ಲುವ ಅರ್ಹತೆಯನ್ನು ಗಳಿಸಿವಿಶಿಷ್ಟ ' 
ಗುಂಪೆಂದು ಖ್ಯಾತಿಗಳಿಸಿದವು. | 


ನವಜೀವ ಕಲ್ಪದ ಆದಿಯಲ್ಲಿ ಯೂರೋಪ್‌ ಮತ್ತು ಅಮೆರಿಕ ಸಂಯುತ್ತ, 
ಸಂಸ್ಕಾ ನಗಳಾದ್ಯಂತ ಅಸ್ತಿತ್ವದಲ್ಲಿದ್ದ ತೇವಾಂಶಭರಿತ ಸೌಮ್ಯ ವಾಯುಗುಣಕ್ಕೆ ಕಾಡು 
ಪಾಪಗಳು ಮತ್ತು ಬಾರ್ಸಿ ಯಾಯಿಡ್‌ಗಳು ಯುಕ್ತಾ ಯುಕ್ತವಾಗಿ ಹೊಂದಿಕೊಂಡಿದ ವು. 
ಐ ; 


ತೃತೀಯ ಕಲ್ಪದ ಸಸ್ತನಿಗಳು ೨೯ 


ಇವುಗಳ ಅವಶೇಷಗಳು ಈ ಎರಡೂ ಖಂಡಗಳ ಪೇಲಿಯೋಸೀನ್‌ ಮತ್ತು ಇಯೋಸೀನ್‌ 
ಶಿಲಾಸ್ತರಗಳಲ್ಲಿ ಛಿದ್ರ ವಾಗಿದ್ದರೂ ಹೇರಳವಾಗಿ ದೊರೆತಿವೆ. ಅದರೆ. ಆಲಿಗೋಸೀನ್‌ 
'ಯುಗದ ಉಷ್ಣವಲಯದ ಕಾಡುಗಳು ಬಯಲು ಪ್ರದೇಶಗಳಾಗಿ ಮಾರ್ಪಟ್ಟು ಪ್ರಮುಖ 
ಸಸ್ಮನಿಗಳು ಭೂಮಧ್ಯ ಕೇಖೆಗೆ ಸಮಿನಾಪವಿರುವ ಪ್ರದೇಶಗಳಿಗೆ ಹಿಂದಿರುಗಿದವು. 
'ಮಯೋಸೀನ" ಮತ್ತು ಪ್ಲಯೋಸೀನ್‌ ಕಾಲಗಳಲ್ಲಿ ವಾಯುಗುಣ ತಂಪಾಗಿಯೂ 
ಮತ್ತು ಶುಷ್ಕವಾಗಿಯೂ ಮಾರ್ಪಟ್ಟು ಉಷ್ಣವಲಯದ ಕಾಡುಗಳ ವಿಸ್ತರಣೆ ಕ್ರಮೇಣ 
ವಾಗಿ ಕ್ಷೀಣಿಸಿ ಇಂದಿನ 'ವಿಸ್ತರಣೆಗೆ ಅನುಗುಣವಾಗಿ ಹೆಂಚಲ್ಪಟ್ಟವು. ಇದರಿಂದಾಗಿ 
ಅಫಿ ತ ಮತ್ತು ಯೂರೇಷ್ಯ ಖಂಡಗಳಲ್ಲಿ ಬಹುತೇಕ ಉತ್ಕುಷ್ಪ ಪ್ರಮುಖ ಸಸ್ತನಿಗಳ 
ವಿಕಾಸ ಸಂಭವಿಸಿತು. ದಕ್ಷಿಣ ಅಮೆರಿಕ ಖಂಡದಲ್ಲಿ ಬಾರ್ಸಿ ಯಾಕ್‌ ವಿಕಸನ 
ದಿಂದ ಉಗಮಗೊಂಡ ಚಿಕ್ಕಕೋತಿಗಳು ಇಂದಿಗೂ ಜೀವಿಸುತ್ತಿದ್ದು . ಸಂಪೂರ್ಣ 
ಸ್ವಾವಲಂಬಿಗಳಾಗಿ ವಿಕಾಸ ಸಗೊಳ್ಳುತ್ತಿವೆ. ಆಲಿಗೋಸೀನ" ಮತ್ತು ಮಯೋಸೀನ್‌ 
ಪಳೆಯುಳಿಕೆ ದಾಖಲೆ ಬಹುನಿಕೃಷ್ಟ ಗ ಪ್ಲಯೋಸೀನ್‌ ಕಾಲದ ದಾಖಲೆ ಮಾತ್ರ 
'ಕೊಂಚ ಉತ್ತಮವಾಗಿದೆ, 
ಮಾನವರಂತಿದ್ದ ವಾನರ ಗುಂಪನ್ನು ನಾಲ್ಕು ಸಜೀವ ಗುಂಪುಗಳಾಗಿ ವರ್ಗೀಕರಿಸ 
ಲಾಗಿದೆ : -ನಿಡುದೋಳಿನ ವಾನರ (Gibbon), ಒರಾಂಗ”-ಔಟನ" (0rang-outan), 
 ಚಿಂಪಾಜಿ ಮತ್ತು ಗೊರಿಲ, ಇವುಗಳಲ್ಲಿ ತೋಳುಗಳು ಹಿಂಗಾಲುಗಳಿಗಿಂತಲೂ ಉದ್ದ 
ವಾಗಿದ್ದು ನಾಲ್ಕು ಕಾಲುಗಳ ಮೇಲೆ ನಡೆಯುವಾಗ ದೇಹದ ನಿಲುವು ಬಹುಮಟ್ಟಿಗೆ 
ನೇರವಾಗುವುದೇ ಅಲ್ಲದೆ ದ್ವಿಪಾದಿ ಭಂಗಿ ಅಷ್ಟೇನೂ ಕಷ್ಟವಾಗಲಾರದು. ಹಾಲಿ 
ಜೀವಿಸಿರುವ ವಾನರ ಗುಂಪು ಹೆಚ್ಚು ಮಾನವರಂತಿದ್ದರೂ ಪ್ರತಿಯೊಂದು ವಿಧವೂ 
ಉಷ್ಣವಲಯದ ಕಾಡುಗಳಲ್ಲಿ ಸೋಂಭೇರಿಗಳಂತೆ ಜೀವಿಸಲು ಎಷ್ಟು ಸಾಧ್ಯವೊ ಅಷ್ಟು 
ವಿಶಿಷ್ಟತೆಯನ್ನು ಗಳಿಸಿದ್ದು, ಇವುಗಳಲ್ಲಿ ಯಾವೊಂದು ಗುಂಸನ್ನೂ ಮಾನವನ ನೇರ 
ಸಂತತಿಯೆಂದು ಪರಿಗಣಿಸಿಲ್ಲ. ಮಾನವಾಕಾರದ ಎರಡು ಪುರಾತನ ಪಳೆಯುಳಿಕೆಗಳು 
ಬರ್ಮಾ ದೇಶದ ಇಯೋಸೀನ್‌ ನ ಕಂಡು ಬಂದಿದ್ದು ಇವು ಅ್ಯಂಫಿಫಿ 
ಥೀಕಸ್‌ಗೆ ಸೇರಿದ್ದೆಂದು ವ್ಯಕ್ತ ಪಟ್ಟಿದೆ. ಪ್ಲಿ ಯೋಪಿಧೀಕರ್ಸನ ದವಡೆಮೂಳೆ 
ಮೊದಲ ಕೋತಿಗಳ ಪಳೆಯುಳಿಕೆಗಳ ಜೊತೆ ಸ ಕೆಳ ಆಲಿಗೋಸೀನ” ಶಿಲೆಗಳಲ್ಲಿ 
ದೊರೆತಿದೆ. ಮೂರನೆಯ. ಜಾತಿಯಾದ ಡ್ರಯೊಪಿಧೀಕಸ್‌ ಅನ್ನು ಆಫ್ರಿಕ ಮತ್ತು 
ಯೂರೋಪ್‌ ಖಂಡಗಳೆರಡರ ಮಯೊಸೀನ್‌ ಶಿಲಾಸಮುದಾಯಗಳಲ್ಲಿ ಅಪರಿಮಿತ 
ದವಡೆಮೂಳೆಗಳಿಂದ ಗುರುತಿಸಲಾಗಿದೆ. ದಕ್ಷಿಣ ಆಫ್ರಿಕದ ಸ್ಲಿಸ್ಟೋಸೀನ್‌ ಗುಹಾ 
ನಿಕ್ಷೇಷಗಳಲ್ಲಿ ಮುಖವೂ ಒಳಗೊಂಡಂತೆ ಸ ಕಷ್ಟವಾಗಿ ರಕ್ಷಿಸಲ್ಪಟ್ಟ ತರೆಬರುಡೆ ರಚನೆಯೂ 
ಸೇರಿದಂತೆ ವಾನರ ಗುಂಪಿನ ಪಳೆಯುಳಿಕೆ ಅವಶೇಷಗಳಿವೆ. rar ಆಸ್ಪ್ರಲೋಪಿಥೀಕಸ್‌ 
ಎಂಬ ವಾನರ ಜಾತಿಯನ್ನು ಪ್ರತಿನಿಧಿಸುತ್ತವೆ. ಜಾವಾ ಮತ್ತು ದಕ್ಷಿಣ ಚೀನ ದೇಶದ 
ಹ್ಲೀಸ್ಟ್ರೋಸೀನ್‌ ಶಿಲಾಸ್ತ್ರರಗಳಲ್ಲಿ ಛಿದ್ರವಾದ ಹಲ್ಲುಗಳನ್ನು ಒಳಗೊಂಡ ಅವಶೇಷ 


೩೦ ವಿಜ್ಞಾ ನ ಕರ್ಣಾಟಕ 


ಗಳಿದ್ದು ಇವೆಲ್ಲವೂ ಬೃಹದ್ದೇಹಿ ಪ್ರಮುಖ ಸಸ್ತನಿ ಸಂತತಿಯನ್ನು ಸೂಚಿಸುತ್ತ ವೆ. 
ಇವುಗಳ ದೇಹ ಹ ತಯಾ ಗೊರಿಲಗಳಿಗಿಂತ ಎರಡು ಪಟ್ಟು ದೊಡ್ಡ ದು," 

ಪ್ರಮುಖ ಸಸ್ತನಿಗಳ ಕೊನೆಯ ಸಂತತಿಯೇ ಮಾನವನ ಬುಡಕಟ್ಟು. ಮಾನವನಿಗೆ ತ್ತ 
ಸಂಬಂಧಸಟ್ಟ ಭೂದಾಖಲೆ ಹ್ಲೀಸ್ಟೋಸೀನ್‌ ಕಾಲದಿಂದ ಪಾ ್ರರಂಭವಾಗುತ್ತ ದೆ. 3 


ಅರಿಕೆ ಹ | 

ಈ ಲೇಖನವನ್ನು ಬರೆಯಲು ನನಗೆ ಪ್ರೋತ್ಸಾ ಹೆನೀಡಿ, ಹಸ್ತ ಪ್ರತಿಯನ್ನು ಕೆ 

ಓದಿ ತಿದ್ದು ಪಡಿಮಾಡಿ ಸೂಕ್ತ ಸಲಹೆಗಳನ್ನಿ ತ್ತ ನನ್ನ ವಿದ್ಯಾ ಗುರುಗಳಾದ ಪೂಜ್ಯ ಡಾ, 
ಬಿ.ವಿ.ಜಿ.ಯವರಿಗೆ ನಾನು ಸದಾ ಖುಣಿ. ಅಲ್ಲದೆ ಚಿತ್ರ ಗಳನ್ನು ಅಂದವಾಗಿ ಬರೆದು ' 
ಕೊಟ್ಟ ಮಿತ್ರ ಎಂ. ಸೊಣ್ಣಪ್ಪ ನವರಿಗೆ ನನ್ನ ಕೃತಜ್ಞತೆಗಳು, ಹ ಲೇಖನವನ್ನು | 
ಬರೆಯಲು ಕೆಳಕಂಡ ಹಲವಾರು ಗ್ರಂಥಗಳ ನೆರವನ್ನು ಪಡೆದಿರುವ ಪ್ರಯುಕ್ತ ಗ್ರಂಥ ' 
ಕರ್ತರಿಗೂ ಮತ್ತು ಪ್ರಕಾಶಕರಿಗೂ ನಾನು ಉಪಕೃತ. 


1. Basic Concepts of Historical Geology 
— Edgar Winston Spencer 
2. Essentials of Earth History 
- William Lee Stokes 
3. Historical Geology 
— Carl ಲಿ. Dunbar 
4. Historical Geology 
—R. ಲೆ. Moore 
5. Outlines of Historical Geology 
— Charles Schuchert and Dunbar 


YEA sed ENN mI Kis Bede 


6. Introduction to Palaeontology 
—A.P.Tyagiand G. Subba Rao 
7. Geology of India and Burma 
—M. S. Krishnan 
8. Geology of India 
‘—D. N. Wadia 
9. Vertebrate Paleontology 
— Alfred Sherwood Romer 


hh Ti eT 


ಜಿ. ಟಿ. ನಾರಾಯಣರಾವ್‌ 


ಕಾಲ ಎಂದರೇನು? 
ಈ ಪ್ರಶ್ನೆಗೆ ನಿಮ್ಮ ಉತ್ತರ ತೀರ ಸರಳ “ಗಡಿಯಾರ ತೋರಿಸುವುದೇ ಕಾಲ.” 
“ ಹಾಗಾದರೆ ಪ್ರಪಂಚದ ಎಲ್ಲ ಗಡಿಯಾರಗಳನ್ನೂ ನಿಲ್ಲಿಸಿಬಿಡೋಣ. ಆಗ 
ಕಾಲ ಏನಾದೀತು? '' 

"" ಸೂರ್ಯ ಮೂಡುವನಲ್ಲ! ” 

ನೀವು ತಿಳಿದೋ ತಿಳಿಯದೆಯೋ ಹೇಳಿದ ಈ ಉತ್ತರ ನಿಜವಾದ ಮಾತು. 
ಸೂರ್ಯನ ಸರಿತವನ್ನು ಅಳೆಯುವ ಕೆಲಸವನ್ನೇ ಎಲ್ಲ ಗಡಿಯಾರಗಳೂ ಮಾಡುವುದು, 
ಬೆಳಗಾಯಿತು. ಎಂದರೆ ನೇಸರು ಮೂಡಿತು ಎಂದರ್ಥ. ಮತ್ತೆ ಅದು ಬಾನಿನಲ್ಲಿ 
ಮೇಲೆ ಮೇಲೆ ಏರಿದಂತೆ ನೀವು ಬೇರೆ ಬೇರೆ ಚಟುವಟಕೆಗಳಲ್ಲಿ ಒಂದಾದ ಮೇಲೊಂದ 
ಕಂತೆ ನಿರತರಾಗುವಿರಿ, ಕತ್ತಲೆ ಕವಿಯಿತು ಎಂದರೆ ನೇಸರು ಮುಳುಗಿತು ಎಂದರ್ಥ. 
ಮುಂಜಾನೆ ಮುಂದುವರಿದು ನಡುಹಗಲಾಗಿ ಸಂಜೆ ಕವಿದು ಇರುಳು ತನ್ನ ಕರಿಮುಸುಕು 
ಹೊದೆಸಿ ಕರಗಿಹೋಗುವ ತನಕ ಪ್ರತಿ ದಿವಸವೂ ಹೆಚ್ಚು ಕಡಿಮೆ ಹಿಂದಿನ ದಿವಸದ 
ನಕಲು ಎಂದು ನಿಮಗೆ ತಿಳಿದಿದೆ. ಆದ್ದರಿಂದ ನಾಳೆಯೂ ಇದೇ ಕ್ರಮ ಪುನರಾವರ್ತಿಸುವು 
ದೆಂದು ನೀವು ಊಹಿಸುವಿರಿ. 
ಕಾಲ ಎಂದರೆ ಬದಲಾವಣೆ 

ಇಂದು ನಿನ್ನೆಯಂತೆಯೇ ಇದೆ, ನಿಜ. ಆದರೆ ಪೂರ್ತಿ ಹಾಗಿಲ್ಲ. ನಿನ್ನೆ ಈ 
ಹೊತ್ತಿಗೆ ಬಿಸಿಲು ಕಾಯುತ್ತಿತ್ತು. ಇಂದು ಮೋಡ ಕವಿದಿದೆ ನಿನ್ನೆ ಈ ಹೊತ್ತಿಗೆ 
ನೀವು ಕಛೇರಿಯಲ್ಲಿದ್ದಿರಿ ಇಂದು ಮನೆಯಲ್ಲಿರುವಿರಿ. ನಿನ್ನೆ ಈ ಹೊತ್ತಿಗೆ ಇದ್ದ 
ಎಷ್ಟೊ ಮಂದಿ ಇಂದು ಸತ್ತು ಇಲ್ಲವಾಗಿದ್ದಾರೆ, ಆಗ ಇರದಿದ್ದ ಎಷ್ಟೊ ಶಿಶುಗಳು 
ಇಂದು ಹುಟ್ಟಿ ಕಣ್ಕೆರೆದಿವೆ, ನಿಮ್ಮ ವಯಸ್ಸಾದರೂ ನಿನ್ನೆಗಿಂತ ಇಂದು ಹೆಚ್ಚು 
ಆಗಿಲ್ಲವೆ ? ಆದ್ದರಿಂದ ಕಾಲ ಎಂದರೆ ಬದಲಾವಣೆ, ಬದಲಾವಣೆ ಇಲ್ಲವಾಗಿದ್ದರೆ 
ಕಾಲವನ್ನು ತಿಳಿಯುವುದು ಸಾಧ್ಯವಾಗುತ್ತಿರಲಿಲ್ಲ (ಆದರೆ ಆಗ ಈ ಪ್ರಪಂಚವೇ 
ಇರುತ್ತಿರಲಿಲ್ಲ ನಾವು ಯಾರೂ ಹುಟ್ಟುತ್ತಿರಲಿಲ್ಲ). 


೩೨ ವಿಜ್ಞಾನ ಕರ್ಣಾಟಕ 


ಮನುಷ್ಯನ ಆಯುರ್ಮಾನ, ಇಂದ್ರಿಯಗಳ ಇತಿಮಿತಿ, ಅನುಭವದ ಸಾರ" 
ಮುಂತಾದವನ್ನು ಅವಲಂಬಿಸಿ ಕಾಲದಲ್ಲಿ ಮೂರು ಬಗೆಗಳು ಏರ್ಪಡುತ್ತವೆ : ದೀರ್ಫೆ ' 
ಕಾಲ್ಲ ಸಾಧಾರಣ ಕಾಲ್ಕ ಸೂಕ್ಷ್ಮಕಾಲ. ಈ ಪೈಕಿ ಸಾಧಾರಣ ಕಾಲ ನಮ್ಮ 
ಅನುಭವದ ಪರಿಮಿತಿ ಒಳೆಗಿದೆ. ಗಂಟಿ, ದಿವಸ ವರ್ಷ ಇವು ಸಾಧಾರಣ ಕಾಲದ ' 
ವಿವಿಧ ಘಟಕಗಳು. 


ದೀರ್ಥಕಾಲ 

ಸಪ್ತರ್ಷಿಮಂಡಲ ಎಂಬ ನಕ್ಷತ್ರ ಪುಂಜವನ್ನು ನೀವು ನೋಡಿ ಗುರುತಿಸಬಲ್ಲಿರಿ, 
ಆಕಾಶದ ಉತ್ತರಾರ್ಥದಲ್ಲಿ ಮೂಡಿ ಮುಳುಗುವ ಏಳು ನಕ್ಷತ್ರ ಗಳ ಸಮೂಹವಿದು. 
ಉದಯಿಸುತ್ತಿರುವಾಗ ಪ್ರಶ್ನಾರ್ಥಕ ಚಿಹ್ನೆಯಂತೆಯೂ ಮಧ್ಯಾಕಾಶಕ್ಕೆ ಬಂದಾಗ 
ಕಿತ್ತೆಸೆದ ರತ್ನಹಾರದಂತೆಯೂ ಅಸ್ತಮಿಸುತ್ತಿರುವಾಗ ಕೀಲಕ ಇದು ' 
ಕಾಣುತ್ತದೆ. ಆದರೆ ಗತಯುಗಗಳಲ್ಲಿ ಇದರ ಆಕಾರ ಹೀಗೆಯೇ ಇರಲಿಲ್ಲ. ಭವಿಷ್ಯ ' 
ದಲ್ಲಿಯೂ ಅಷ್ಟೆ. ಇದರ ಒಂದೊಂದು ಸದಸ್ಯ ನಕ್ಷತ್ರವೂ ಬೇಕೆ ಬೇರೆ ದಿತೆಗಳಲ್ಲಿ ' 
ಬೇರೆ ಬೇಕಿ ನೇಗಗಳಿಂಡ ಧಾವಿಸುತ್ತಿರುವುದರಿಂದ ಈ ಮಾರ್ಪಾಡು ಗೋಚರಿಸುತ್ತದೆ. | 

ಶಾರೆಗಳ ಬೆಡಗಿನ ನಾಡಿನಿಂದ ಭೂಮಿಯ ಗಟ್ಟ ನೆಲಕ್ಕೆ ಇಳಿಯೋಣ. ಇಲ್ಲಿನ | 
ಪರ್ವತಗಳನ್ನು ನಾವು "" ಶಾಶ್ವತ, ಅಚಲ, ಭೂಧರ'' ಮುಂತಾದ ವಿಶೇಷಣಗಳಿಂದ 
ವರ್ಣಿಸುವುದುಂಟು. ಮನುಷ್ಯ ನ ಅನುಭವದ ಮಿತಿಯಲ್ಲಿ ಈ ಮಾತು ನಿಜ. 
ವಸ್ಮುಸಿ ತಿ ಮಾತ್ರ ಹೀಗಿಲ್ಲ. ಹಿಮಾಲಯ, ಆಲ್ಸ್‌ ನಂಥ ಮಹಾಫರ್ವತಗಳು 
ಇಂದಿಗೂ ಬೆಳೆಯು: ವೆ. ಬೇರೆ ಎಷ್ಟೊ ಗುಡ್ಡ ಬೆಟ್ಟ ಗಳು ತೇದು ಕರಗಿಹೋಗು 
ವುದೂ ಉಂಟು, 00ರ ಹಗೂ ಹಳೆಯವು ಕ್ರಮೇಣ ತೆಟ್ಟಿ ಯಾಗಿ ' 
ಬಯಲಾಗುತ್ತವೆ. ಇತ್ತ ಕಮರಿ ಕೊರಕಲುಗಳಲ್ಲಿ ನೀರು ತುಂಬಿ ಭೂಕುಪನಿಗಳಿ 
ಪರಿಣಾಮವಾಗಿ ಅವು ಮತ್ತಷ್ಟು ಬಾಯಿ ಕಳೆದು ಹೊಸ ಕಡಲುಗಳು ಮೈದಳೆಯು 
ವುವು. 


ಒಫ್‌ ತು 


x Net WKS 


ಭೂಮಿಯಲ್ಲಿ ಸತತವಾಗಿ ನಡೆಯುತ್ತಿರುವ ಈ ವಿಧವಾದ ಎಲ್ಲ ಚಟುವಟಿಕೆ 
ಗಳಿಗೂ ಒಬ್ಬಾ ಗಿ ಭೂವ್ಯಾಪಾರಗಳೆಂದು ಹೆಸರು. ಗಾಳ್ಕಿ ಮಳೆ, ಭೂಕಂಪನ, | 
ಭೂಮಿಯ ನೆ py ಚಲನೆಗಳು, ಜೀವಿಕ್ರಿಯೆಗಳು ಎಲ್ಲವೂ ಭೂವ್ಯಾ ಪಾಠಗಳಲ್ಲಿ ' 
ಸೇರಿವೆ, ಪ್ರತಿಯೊಂದು ಚಟುವಟಿಕೆಯೂ. ಅದರ ದಿನಚರ್ಯೆಯನ್ನು ಅದಕ್ಕೇ 
ವಿಶಿಷ್ಟ a ಭಾಷೆಯಲ್ಲಿ ನಮೂದಿಸುತ್ತದೆ. ಭೂವ್ಯಾಪಾರಗಳನ್ನು ಕುರಿತ ಇಂಥ 8 
EE ಪಳೆಯುಳಿಕೆಗಳಲ್ಲಿ, ವಿವಿಧ ಭೂಸ್ತರಗಳಲ್ಲಿ ಕಡಲಿನ ಆಳಗಳಲ್ಲಿ, 
ಕಡಿದಾದ ಕೊರಕಲುಗಳ ಸೀಳುನೋಟಿಗಳಲ್ಲಿ ನೋಡುವ ಕಣ್ಣಿದ್ದರೆ ಎಲ್ಲೆ ಲಿಯ | 
—ವಿಪುಳವಾಗಿ ದೊರೆಯುತ್ತವೆ. ಇವನ್ನೆಲ್ಲ ಕೂಲಂಕಷವಾಗಿ ಅಭ್ಯ ಜಹಿ ವಿಜ್ಞಾನಿ 


ಗಳು ಭೂಮಿ ಬೆಳೆದು ಅಭಿವರ್ಧಿಸಿ ಬಂದಿರುವ ಅವಧಿಯನ್ನ್ನ ನಂತ! ಸ್ಪಷ್ಟ 


ಕಾಲ ತತ್ತಿ 


ಯುಗಗಳಾಗಿ ವಿಭಾಗಿಸಿರುವರು, ಇವೆಲ್ಲ ಲಕ್ಷ, ಕೋಟ ವರ್ಷಗಳ ಮಾನಕದಲ್ಲಿ 
ಉಂಟು. ಕೆಲವು ಉದಾಹರಣೆಗಳನ್ನು ನೋಡಿ : 


ಭೂಮಿಯ ಪ್ರಾಯ ಸುಮಾರು 500 ಕೋಟ ವರ್ಷಗಳು | 
ಆದಿಜೀವಿಗಳು ಮೈದಳೆದದ್ದು 185 ಕೋಟ ವರ್ಷಗಳಷ್ಟು ಪ್ರಾಚೀನದಲ್ಲಿ 
ಕೀಟಗಳಿಗೆ 20 ಕೋಟಿ ವರ್ಷಗಳ ಇತಿಹಾಸವಿದೆ 

ಹಿಮಾಲಯದ ವಯಸ್ಸು 4 ಕೋಟ ವರ್ಷಗಳು 

ಮೊದಲ ಮಾನವ ಅವತರಿಸಿದ್ದು 10 ಲಕ್ಷ ವರ್ಷಗಳ ಹಿಂದಿ 

ನಾಗರಿಕ ಮಾನವನ ಇತಿಹಾಸದ ವ್ಯಾಪ್ತಿ ಕೇವಲ 5,000 ವರ್ಷಗಳು ಮಾತ್ರ 


ಸೂಕ್ಷ್ಮಕಾಲ 


ನಮ್ಮ ಅನುಭವದಲ್ಲಿ ಕಾಲದ ಬಲು ಚಿಕ್ಕು ಘಟಕವೆಂದರೆ ಒಂದು ಸೆಕೆಂಡ್‌. 


ಆದರೆ ಆಧುನಿಕ ವಿಜ್ಞಾ ನದ ಬಲು ನಾಜೂಕು ಮತ್ತು ಅತಿ ಸಂಕೀರ್ಣ ವೀಕ್ಷಣೆ 
. ಹಾಗೂ ಅಧ್ಯಯನಗಳ ದೃಷ್ಟಿಯಿಂದ ಇದು ಸಾಕಷ್ಟು ದೊಡ್ಡ ಘಟಕ್‌ವೆಂದರೆ ನಿಮಗೆ 
- ಆಶ್ಚರ್ಯವಾದೀತು. ಈ ಸೆಕೆಂಡನ್ನು ಹಲವಾರು ತ ಕ್ಸ ೬ ನಿಭಾಗಗಳಾಗಿ ಒಡೆದು 


ಅವುಗಳಿಗೆ ಬೇರಿ ಬೇರೆ ಹೆಸರುಗಳನ್ನು ಕೊಡಲಾಗಿದೆ : 


| ಸೆಕೆಂಡ್‌ -- 10,00,000 ಮೈಕ್ರೊಸೆಕೆಂಡುಗಳು 
1 ಮೈಕ್ರೊ ಸೆಕೆಂಡ್‌ --1,000 ನ್ಯಾ ನೊಸೆಕೆಂಡುಗಳು 
1 ನ್ಯಾನೊಸೆಕೆಂಡ್‌ [000 ಪೆ ಶೈಕೊಸೆಕೆಡುಗಳು 
1 ಸೆಕೆಂಡ್‌ = 1,000,000,000,000 (100 ಲಕ್ಸ್‌ 
ಲಕ್ಷ್ಮ ಅಥವಾ 1 ಶಂಖ) ಪೈಕೊಸೆಕೆಂಡುಗಳು 


ಒಂದು ವರ್ಷದಲ್ಲಿ 3,15,56,926 ಸೆಕೆಂಡುಗಳು ಇವೆ, ಆದ್ದರಿಂದ ಪೈಕೊ 
ಸಿಕೆಂಡ್‌-ಸೆಕೆಂಡ್‌ ದಾಮಾಶಯ ಸೆಕೆಂಡ್‌-ವರ್ಷ ದಾಮಾಶಯಕ್ಕಿಂತ 30,000 
ಪಾಲಿಗಿಂತಲೂ ಹೆಚ್ಚು ಚಿಕ್ಕದು; ಇಂಥ ಸೂಕ್ಸ್ಟ್ಮಾತಿ ಸೂಕ್ಸ್ಮ್ಮ ಕಾಲದ ಪ್ರತ್ಯಕ್ಪ 
ಉಪಯೋಗ ನಿನೆಂಬುದನ್ನು ಮುಂದಿನ ಕೆಲವು ಉದಾಹರಣೆಗಳಲ್ಲಿ ವಿವರಿಸಿದೆ 

ವಿಶ್ವದಲ್ಲಿ ಅತ್ಯಂತ ತೀಗವಾಗಿ ಚಲಿಸುವ ಬೆಳಕು ಒಂದು ನ್ಯಾನೊಸೆ ಸೆಕೆಂಡಿನಲ್ಲಿ 


29. 98 ಸೆಂಮೀ ದೂರ ಹಾಯ್ದಿರುತ್ತ ದೆ, 


ಪರಮಾಣುಪ್ರಪಂಚದಲ್ಲಿ ವ್ಯವಹರಿಸುವ ವಿಜ್ಞಾನಿ ಹಲವಾರು ಅತಿಸೂಕ್ಷ್ಮ 


_ _ಕಣಗಳ ಒಡನಾಡಿ ಆಗಿರಬೇಕಾಗುವುದು. ಆದರೆ ಈ ಕಣಗಳನ್ನು ಆತ ಪ್ರ ಪ್ರತ್ಯಕ್ಷನಾಗಿ 


ಕಾಣಲಾರ, ಅನುಭವಿಸಲೂ ಆರ. ಅವು ಅಷ್ಟು ಕಿರಿಯವು, ಅವುಗಳ ಅಸ್ತಿತ್ವ ಅಷ್ಟು 
ಅಲ್ಪ ಕ್ಷಣಿಕ. ಇಂಥವುಗಳ ಇರವು, ರಚನೆ ಮತ್ತು ಗುಣಲಕ್ಷಣಗಳನ್ನು ಪತ್ತೆ 


| ಹಚ್ಚೆ ಲು ವಿಜ್ಞಾನಿ ಕೆಲವೊಂದು ನಿರ್ದಿಷ್ಟ ಪ್ರಯೋಗಗಳನ್ನು ರೂಪಿಸುತ್ತಾನೆ, 


ಡೆ 


2೪ ವಿಜ್ಞಾನ ಕರ್ನಾಟಿಕ 


ಉದಾಹರಣೆಗೆ ಬುದ್ಧುದ ಕೋಷ್ಕ ಎಂಬ ಹೆಸರಿನ ವಿಶೇಷ ಸಲಕರಣೆಯೊಂದಿದೆ. ಅದು 
ಸೂಕ ಕಣಗಳ ವಿಹಾರರಂಗ. ಅದರೊಳಗೆ ಪರಮಾಣು ಕಣಗಳು ಎಡ್ಡ ತಿಡ್ಡ 
ಅತಿಪೇಗದಿಂದ ಅನಂತಾಲ್ಪ ಕಾಲ ಧಾವಿಸಿ ಮಾಯವಾದಾಗ ಅವುಗಳ ಜಾಡುಗಳನ್ನು 
ಛಾಯಾಚಿತ್ರೀಕರಿಸಲಾಗುವುದು. ಈ ಚಿತ್ರಗಳ ಅಧ್ಯಯನದಿಂದ, ನುರಿತ 
ಪತ್ತೇದಾರಿಯ ರೀತಿಯಲ್ಲಿ, ವಿಜ್ಞಾನಿ ಆ ಕಣಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವನು, 
ಬುದ್ದುದ ಕೋಷ್ಕದ ಒಳಗಿನ ಚಂಡಾಟದ ಅಳತೆಯಲ್ಲಿ ಬಳಕೆಯಾಗುವುದು ಪೈಕೊ- 
ಮತ್ತು ನ್ಯಾನೊ--ಸೆಕೆಂಡುಗಳು, ಇಂಥ ಪ್ರಯೋಗಗಳು ಸಫಲವಾದದ್ದ ರಿಂದಲೇ ' 
ಪರಮಾಣುಶಕ್ತಿಯನ್ನು ಪಡೆಯುವ ತಂತ್ರ ಮನುಷ್ಯಸಿಗೆ ಸಿದ್ಧಿ ಸಿರುವುದಾಗಿದೆ. 

ಭೂರಿ ಗಾತ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಿ ವಿಸ್ತಾರ ಪ್ರದೇಶದಲ್ಲಿ ಅದರ 
ಹರಿವನ್ನು ಸಮ ದರದಲ್ಲಿ ಸದಾ ಕಾದಿರಿಸಬೇಕಾದದ್ದು ಇಂದಿನ ಪ್ರಮುಖಾವಶ್ಯಕತೆ. 
ಇದಕ್ಕಾಗಿ ಹಲವಾರು ವಿದ್ಯುಜ್ಜನಕಗಳನ್ನು ಏಕ ಕಾಲದಲ್ಲಿ ಚಾಲೂಗೊಳಿಸಲಾಗು 
ವುದು, ಇವೆಲ್ಲವೂ ಏಕತಾನದಲ್ಲಿ ಕೆಲಸಮಾಡುತ್ತಿರಬೇಕು. ಸರಳವಾಗಿ ಹೇಳುವುದಾ 
ದರೆ ಪ್ರತಿಯೊಂದು ವಿದ್ಯುಜ್ಜನಕದ ಆರ್ಮೆಚರ್‌ ಚಕ್ರ ಇನ್ನೊಂದರ ಚಕ್ರದೊಡನೆ 
ಒಂದೇ ವೇಗದಲ್ಲಿ ಆವರ್ತಿಸುತ್ತಿರಬೇಕು. ಹೀಗಿಲ್ಲದಿದ್ದರೆ ಇವುಗಳ ಬಿಡಿ ಕೊಡುಗೆ 
ವಿದ್ಯುತ್ತನ್ನು ಒಗ್ಗೂಡಿಸಿ ಮೊತ್ತವಾಗಿ ಕೈ ಗಾರಿಕಕೇಂದ್ರಗಳಿಗೆ ಹರಿಯುವಂತೆ ' 
ಮಾಡುವುದು ಸಾಧ್ಯವಾಗದು. ವಿವಿಧ ಕಾರ್ಯನಿರತ ವಿದ್ಯುಜ್ಜನಕಗಳಲ್ಲಿ ಏಕತಾನ 
ಸಾಧಿಸಲು ಅವುಗಳ ಆವರ್ತನದರಗಳನ್ನು ಮೈಕ್ರೊಸೆಕೆಂಡಿನ ಸೂಕ್ಬ ಹ ಪ್ರಪಂಚದಲ್ಲಿ 
ಅಳೆದು ಹೊಂದಾಣಿಕೆ ಮಾಡುವರು. ಹೀಗೆ ಮಾಡದಿದ್ದರೆ ಯಂತ್ರಗಳಿಗೆ ಹಾನಿ 
ಉಂಟು ; ವಿದ್ಯುತ್ತಿನ ಸರಬರಾಜಿನಲ್ಲಿ ಅಸ್ತವ್ಯಸ್ತತೆ ತಲೆದೋರುವುದು. 

ಆಕಾಶಯಾನ ಇಂದು ವಾಸ್ತವ ಘಟನೆ. ಆ ಪ್ರಯಾಣದ ವೇಗ ಎಷ್ಟು | 
ಗೊತ್ತೆ ? ಭೂತಳದಿಂದ ಸೆಕೆಂಡಿಗೆ 11.2 ಕಿಮೀಗಳಿಗಿಂತ ಕಡಿಮೆ ಅಲ್ಲದ ವೇಗದಲ್ಲಿ 
ರಾಕೆಟುಗಳು ಜಿಗಿದರೆ ಮಾತ್ರ ಆಕಾಶಯಾನದಲ್ಲಿ ಭಾಗಿಗಳಾಗಬಲ್ಲವು. ವೇಗವೊಂಜೀ 
ಸಾಲದ್ಕು ನೆಗೆತದ ದಿಶೆಯೂ ಅಷ್ಟೇ ಮುಖ್ಯ, ಇಲ್ಲವಾದರೆ ಚಂದ್ರನಲ್ಲಿಗೆ ಹೋಗ 
ಬೇಕಾದೆ ಆಕಾಶನೌಕೆ ದಿಕ್ಕು ತಪ್ಪಿ ಬಟ್ಟಿ ಕಳೆದು ಬಾನಿನ ಮಹಾವಿಸ್ತಾರದಲ್ಲಿ ಹೇಳ ' 
ಹೆಸರಿಲ್ಲದೇ ನಾಶವಾಗಿ ಹೋದೀತು, ಕ್ಲುಪ್ತ ಮುಹೂರ್ತದಲ್ಲಿ ನಿರ್ದಿಷ್ಟ ಜಿಗಿವೇಗ 
ದಿಂದ ನಿಷ್ಕೃಷ್ಟ ದಿಕಿಯೆಡೆಗೆ ರಾಕೆಟಿನ ಉಡಾವಣೆ ಸಾಧ್ಯವಾಗಿರುವುದು ಪೈಕೊ-, 
ನ್ಯಾನೊ- ಮತ್ತು ಮೈಕ್ರೊ-ಸೆಕೆಂಡುಗಳ ನಿಗೂಢ ಲೋಕದೊಳಗಿನ ವ್ಯವಹಾರ 
ಸಫಲವಾಗಿರುವುದರಿಂದ. 


ಘಟನೆಗಳ ಅಂತರವೇ ಕಾಲ 


ನಿತ್ಯಜೀವನದಲ್ಲಿ ನೀವು ಕಾಲವನ್ನು, ಅಂದರೆ ಕಾಲ ಸಂದು ಹೋದದ ನು 
2 ಇಲ 
ಹೇಗೆ ತಿಳಿಯುವಿರಿ? ಅದನ್ನು ಅಳೆಯಲು ಅನುಸರಿಸುವ ನಿಧಾನವೇನು ? 


ಕಾಲ ೩೫ 


ನಿರಂತರವಾಗಿ ಒಂದೇ ದರದಲ್ಲಿ ಮತ್ತು ಒಂದೇ ದಿಶೆಯಲ್ಲಿ ಹರಿಯುತ್ತಿರುವ 
ಕಾಲಸ್ರವಾಹದಲ್ಲಿ ಕೆಲವು ಗುರುತುಗಳನ್ನು ಮಾಡುವಿರಿ : ನೀವು ಹುಟ್ಟಿದ ಘಟನೆ, 
ಡಿಗ್ರಿ ಸರೀಕ್ಷೆಯನ್ನು ಪ್ರಥಮಸ್ಥಾನದಲ್ಲಿ ಉತ್ತೀರ್ಣರಾದ ಸಾಹಸ, ನಿಮ್ಮ ಮದುವೆ 
ಇಂಥ ಗುರುತುಗಳು, ಒಂದು ಘಟನೆಯಿಂದ ತೊಡಗಿ ಮುಂದಿನ ಘಟನೆ ತನಕ 
ಇಂತಿಷ್ಟು ದಿವಸಗಳು ಸಂದುಹೋದುವು ಎಂದು ಹೇಳುವಿರಿ, ಉದಾಹರಣೆಗೆ ನಮ್ಮ 
ಸ್ವಾತಂತ್ರ್ಯೋತ್ಸವವಾಗಿ (ಆಗಸ್ಟ್‌ 15) 163 ದಿವಸಗಳು ಉರುಳಿದ ಬಳಿಕ ಗಣರಾಜ್ಯ 
ದಿವಸ (ಜನವರಿ 26) ಬರುತ್ತದೆ; ನಿಮ್ಮ ಎರಡು ಒತ್ತೊತ್ತಿನ ಹುಟ್ಟು ಹಬ್ಬಗಳ 
ನಡುವೆ ಸಂದಿರುವ ಕಾಲ ಒಂದು ವರ್ಷ." ಆದ್ದರಿಂದ ಘಟನೆಗಳ ಅಂತರವೇ ಕಾಲ 
ಎನ್ನುವೆವು. 
| ಕಾಲದ ಈ ರಹಸ್ಯವನ್ನು ಮನುಷ್ಯ ಯಾವಾಗ ಗ್ರಹಿಸಿದ ಎನ್ನುವುದಕ್ಕೆ 
ಸಾಕಷ್ಟು ಪುರಾವೆಗಳಿಲ್ಲ. ಹಗಲು ರಾತ್ರಿಗಳ ನಿರಂತರ ಯಾತ್ರೆ, ಚಂದ್ರನ ವಿಸ್ಮಯ 
ಕರ ವರ್ತನೆ, ಖುತುಗಳ ಕ್ರಮಬದ್ಧ ಪುನರಾವರ್ತನೆ, ಗ್ರಹಣ ಧೂಮಕೇತುಗಳ 
ಆಕಸ್ಮಿಕ ಆಗಮನ ಇವೇ ಮೊದಲಾದವನ್ನು ಬೆರಗುಗಣ್ಣು ಗಳಿಂದ ನೋಡುತ್ತಿದ್ದ 
ಮನುಷ್ಯನಿಗೆ ಅದೇ ವೇಳೆ ತನ್ನಲ್ಲಿಯೂ ತನ್ನ ಆಸುಪಾಸಿನಲ್ಲಿಯೂ ಅಸಂಖ್ಯಾತ 
ಬದಲಾವಣೆಗಳು ಕಂಡುಬಂದುವು : ಶಿಶುಗಳ ಜನನ, ಬೆಳೆವಣಿಗೆ, ವೃದ್ಧಾಪ್ಯ, ಮರಣ; 
ಬೀಜದಿಂದ ಗಿಡ ಮೊಳೆತು ಮರವಾಗಿ ಕ್ರಮೇಣ ಒಣಗಿ ಸಾಯುವ ನೋಟ; ಬೆಳೆದ 
ಪ್ರಾಣಿಗಳಿಂದ ಮರಿಗಳು ಹುಟ್ಟಿ ಬೆಳೆದು ದೊಡ್ಡವಾಗಿ ಸಾಯುತ್ತಿದ್ದ ದೃಶ್ಯ, ಇಲ್ಲೆಲ್ಲ 
ಅವನು ಕಂಡದ್ದು ಒಂದೇ ದಿಶೆಯ ಬದಲಾವಣೆ : 


ಬೇಸಗೆ__ಮಳೆ_ ಚಳಿ]. ವಸಂತ ಬೇಸಗೆ 
ಶಿಶು]. ಕುಮಾರ ತರುಣ -ವಯಸ್ಕೃ-- ಮುದುಕ: ಸಾವು- ಶಿಶು 


ಇದರ ವಿಷರ್ಯಯ ಕ್ರಮವನ್ನು ಅವನು ಕಾಣಲಿಲ್ಲ. ಉದಾಹರಣೆಗೆ 

ಸಾವು ಮುದುಕ ವಯಸ್ಸು  ತರುಣ-- ಕುಮಾರ ಶಿಶು ಸಾವು 
ಈ ದಿಶೆಯ ಬದಲಾವಣೆ ಎಲ್ಲಿಯೂ ಗೋಚರಿಸಲಿಲ್ಲ. ಸೂರ್ಯಚಂದ್ರ ಗ್ರಹ ನಕ್ಷತ್ರಗಳ 
'ಚಲನೆಯಾದರೂ ಒಂದೇ ದಿಶೆಯಲ್ಲಿತ್ತು. ಬೆಟ್ಟದಿಂದ ಜಗುಳಿದ ನೀರಿನ ಸೆಲೆ ಮುಂದೆ 
ತೊರೆ ಹೊಳೆ ನದಿಯಾಗಿ ಕಡಲು ಸೇರುತ್ತಿತ್ತೇ ವಿನಾ ಹಿಮ್ಮೊಗವಾಗಿ, ಅಂದರೆ ಕಡಲಿ 
ನಿಂದ ಬೆಟ್ಟದೆಡೆಗೆ, ಏರುತ್ತಿ ಠಲಿಲ್ಲ. 
' ಸಹಜವಾಗಿ ಮನುಷ್ಯ ಇವೆಲ್ಲ ಘಟನೆಗಳಿಗೂ ನಂಟು ಹಾಕಿ ಅವನ್ನು ಬಿಗಿ 
ಯಾಗಿ ಗಂಟಿನಿಂದ ಕಟ್ಟಿದ. ಆಗಲೇ ಅವನ ಕಾಲಪ್ರ ಜ್ಞೈಯೂ ಮೂಡಿತು ಎನ್ನಬಹುದು, 
ಆದರೆ ಇದಕ್ಕೊಂದು ವ್ಯವಸ್ಥಿ ತವಾದ ರೂಪ ನೀಡಿ ಕಾಲಮಾಸನೆಯನ್ನು ಕ್ರಮಬದ್ಧ 
ಗೊಳಿಸುವ ವೇಳೆಗೆ ಸಾಕಷ್ಟು ಯುಗಗಳೇ ಸಂದುಹೋಗಿದ್ದುವು. 


೩೬ ವಿಜ್ಞಾನ ಕರ್ಣಾಟಕ 


ಗಡಿಯಾರ ಎಂದರೇನು ? 
ಘಟನೆಗಳ ಅಂತರವನ್ನು ಅಂದರೆ ಕಾಲವನ್ನು, ಗುರುತಿಸಲು (ಅಳೆಯಲು) 
ಇರುವ ಸಾಧನವೇ ಗಡಿಯಾರ. 
ಏಕತಾನದಿಂದ ಮಿಡಿಯುತ್ತಿರುವ ಅಥವಾ ಹರಿಯುತ್ತಿರುವ ಅಥವಾ ಕರಗುತ್ತಿ 
ರುವ ಅಥವಾ ನಶಿಸುತ್ತಿರುವ ಯಾವುದೇ ವಸ್ತು ಇಲ್ಲವೇ ಉಪಕರಣ ಶಾತ್ತಿ ಕವಾಗಿ 
ಗಡಿಯಾರವೇ, 
ಜಲಗಡಿಯಾರ ಮತ್ತು ಮರಳುಗಡಿಯಾರ ಅತಿ ಪ್ರಾಚೀನ ಕಾಲದಿಂದಲೂ 
ಬಳಕೆಯಲ್ಲಿದ್ದ ಗಡಿಯಾರಗಳು. ಎತ್ತರದಿಂದ ತಗ್ಗಿಗೆ ಹರಿಯುವ ನೀರು ಅಥವಾ ೫ 
ಮರಳು ಇವುಗಳಲ್ಲಿ ಕಾಲದ ಹರಿವನ್ನು ಸೂಚಿಸುವುವು. 
ನೆರಳು ಗಡಿಯಾರ ಸೂರ್ಯನ ಉನ್ನತಿಯನ್ನು ಅಳಿದು ತನ್ಮೂಲಕ ಹಗಲಿನ ' 
ವೇಳೆಯನ್ನು ತಿಳಿಯಲು ನೆರವಾಗುವ ಉಪಕರಣ. 
ನಿಸರ್ಗ ಅಸಂಖ್ಯಾತ ಗಡಿಯಾರಗಳನ್ನು ತನ್ನಲ್ಲಿ ಹುದುಗಿಸಿ ಇಟ್ಟುಕೊಂಡಿದೆ. | 
ಯುರೇನಿಯವ್‌ ಮತ್ತು ತೋರಿಯವತ್‌ ಎಂಬ ಧಾತುಗಳ ಹೆಸರನ್ನು ನೀವು ' 
ಕೇಳಿಕುವಿರಿ : ಪರಮಾಣುಶಕ್ತಿಯನ್ನು ಉತ್ಪಾದಿಸುವ ಉದ್ಯಮದಲ್ಲಿ ಇವು ಪ್ರಮುಖ 
ಫೆಟಿಕಗಳು, ಇವನ್ನು ವಿಕಿರಣಪಟು ಧಾತುಗಳೆನ್ನುತ್ತಾರೆ. ಒಂದು ಗ್ರಾಮ್‌ ' 
ಯೋುರೆನಿಯವರ್‌ ತನ್ನಿಂದ ತಾನೇ ಕ್ಷಯಿಸಿ (ಅಂದರೆ ವಿಕಿರಣವನ್ನು ಹೊರಸೂಸಿ) 
ವಾರ್ಷಿಕವಾಗಿ 1/7,600,000,000, ಗ್ರಾಮ್‌ ಸೀಸವನ್ನು ಕೊಡುತ್ತದೆ. ' 
ತೋರಿಯಮ್ಮಿಗೆ ಇದು 1/28,000,000,000 ಗ್ರಾಮ್‌, ಆಯಾ ಧಾತುವಿನ 
ಕ್ಷಯ ದರಗಳು ಸ್ಥಿರವಾಗಿರುವುವು--ಬಿಸಿಲು, ಮಳೆ, ಹವಾವೈಪ್ಯರೀತ್ಯಗಳು ಮೊದ 
ಲಾದ ಕೈಸರ್ಗಿಕ ಬಲಗಳಿಂದ ಇವು ಪ್ರ ಭಾವಿತವಾಗುವುದಿಲ್ಲ. ಗೊತ್ತಿರುವ ತೂಕದ ' 
ಒಂದಿಷ್ಟು ಯುರೇನಿಯವರ್‌ ಅಥವಾ ತೋರಿಯಮ್‌ ಕ್ಷಯಿಸಿ ಅದರ ತೂಕದ 
ಅರ್ಧದಷ್ಟಕ್ಕೆ ಇಳಿಯಲು ಎಷ್ಟು ಕಾಲ ಬೇಕು ಎಂಬುದನ್ನು ಗಣಿಸಬಹುದು. ' 
ಯುಕೇನಿಯಮ್ಮಿಗೆ ಇದು 4,500,000,000. ವರ್ಷಗಳ್ಳು ತೋರಿಯವ್ಮಿಗೆ 
16,500,000,000 ವರ್ಷಗಳು. ಭೂವಿಜ್ಞಾ ನಿಗಳು ಪ್ರಾಚೀನ ಶಿಲೆಗಳನ್ನು 
ಸಂಗ್ರಹಿಸಿ ಅವುಗಳಲ್ಲಿ ಹುದುಗಿರುವ ವಿಕಿರಣಪಟು ಧಾತುಗಳ ತೂಕವನ್ನೂ ಧಾತು 
ಯದ ಪರಿಣಾಮವಾಗಿ ಸಂಚಯನಗೊಂಡಿರುವ ಸೀಸದ ತೂಕವನ್ನೂ ಕರಾರುವಾಕ್ಕಾಗಿ | 
ಅಳೆದು ಆ ಶಿಲೆಗಳ ವಯಸ್ಸನ್ನು ನಿರ್ಧರಿಸುತ್ತಾರೆ. | | 
ಇಗರ್ಜಿಯಲ್ಲಿ ತೊನೆದಾಡುತ್ತಿದ್ದ ತೂಗುದೀಪದ ಆಂದೋಳನಕ್ಕೂ ತನ್ನ ನಾಡಿ| 
ಮಿಡಿತಕ್ಕೂ ಸಂಬಂಧವನ್ನು ಗುರುತಿಸಿದ ಗೆಲಿಲಿಯೋ ಗೆಲಿಲೀ (1564-1642) 
ಮುಂದೆ ಲೋಲಕದ ಸೂತ್ರವನ್ನು ರೂಪಿಸಿದ. 
ಹಿರಿದೂರವನ್ನು ನಾವು ಒಮ್ಮೆಗೆ ಅರಿಯಲಾರೆವು. ಉದಾಹರಣೆಗೆ ಬೆಂಗಳೂರಿ 
ನಿಂದ ದೆಹಲಿಯ ದೂರವೆಷ್ಟು? ಧ್ರುವನಕ್ಷತ್ರದ ಹೂವನ್ನು ? ಇದಕ್ಕಾಗಿ ದೂರವನ್ನು 


> ಟೆ Ease ಕತಕ; ಅಪಗ; ಹಾರಿ ಜಹಾ ಕಾ 


ಕಾಲ ೩೭ 


: ನಮ್ಮ ಅನುಕೂಲತೆಗೆ ತಕ್ಕಂತೆ ಹಲವಾರು ಸಮಭಾಗಗಳಾಗಿ ವಿಭಾಗಿಸಿ ಅವನ್ನು 
ಎಣಿಸುತ್ತೇವೆ. ಸೆಂಟಿಮೀಟರ್‌, ಕಿಲೊಮೀಟರ್‌, ಬೆಳಕಿನ ವರ್ಷ ಇಂಥ ಸಮಭಾಗ 
ಗಳ ಹೆಸರುಗಳು, 

ದೂರಮಾಪನೆಗೆ ಸೆಂಟಿಮೀಟರ್‌, ಮೀಟರಂ” ಮುಂತಾದವು ಹೇಗೊ ಹಾಗೆ ಕಾಲ 

' ಮಾನನೆಗೆ ಸೆಕೆಂಡ್‌, ಮಿನಿಟ್‌, ದಿವಸ್ಮ ವರ್ಷ, ಶತಮಾನ ಮುಂತಾದವು. ಇವುಗಳ 
ನೆರವಿನಿಂದ ಹಗಲು, ರಾತ್ರಿ, ಯತು ಬದಲಾವಣೆ, ಗ್ರಹಣ ಮೊದಲಾದ ನೈಸರ್ಗಿಕ 

ಘಟನೆಗಳ ನಡುವಿನ ಅಂತರವನ್ನು ಸಮಭಾಗಿಸಿ ಕಾಲವನ್ನು ಅಳೆಯುತ್ತೇವೆ. 

ನಿಮ್ಮ ಮನೆಯಲ್ಲಿರುವ ಗೋಡೆಗಡಿಯಾರದ ಕ್ರಿಯೆಯನ್ನು ಕೊಂಚ ಹೊತ್ತು 
ಗಮನಿಸಿನೋಡಿ, ಅದರ ಲೋಲಕ ಒಂದೇ ಗತಿಯಲ್ಲಿ ಹೆಂದಾಡುತ್ತ ಕಾಲದ ಹರಿವನ್ನು 
ಬಿಡಿ ಬಿಡಿಯಾಗಿ ಎಣಿಸುತ್ತದೆ. ಓಕ್‌. ಟಕ್‌- ಓಕ್‌. ಟಕ್‌ ಇಷ್ಟು ನಡೆ ಮುಗಿಯು 
ವಾಗ ಮೂರು ಸೆಕೆಂಡುಗಳು ಸಂದುವು ಎಂದು ನೀವು ತಿಳಿಯುವಿರಿ. ಪ್ರತಿಯೊಂದು 
ಸೆಕೆಂಡಿನ ಅವಧಿಯೂ, ಅಂದರೆ ಟಕ್‌ ಟಕ್‌ ಅಂತರವೂ, ಒಂದೇ ಆಗಿರುವಂತೆ 

. ಗಡಿಯಾರದ ಸೂಕ್ಷ ಹ ಸಂರಚನೆಯನ್ನು ಅಳವಡಿಸಿದೆ. 'ಅರವತ್ತು ಸೆಕೆಂಡುಗಳು 

ಕಳೆದಾಗ, ಅಂದರೆ ಲೋಲಕ ಅರವತ್ತು ಕಂಪನಗಳನ್ನು ಮುಗಿಸಿದಾಗ್ರ ಒಂದು 
ಮಿನಿಟ್‌" ಗತಿಸಿತೆಂದು ನೀವು ಭಾವಿಸುವಿರಿ. ಕ್ರಮೇಣ ಜಾರುವ ದೊಡ್ಡಮುಳ್ಳು 
ನಿಮಗೆ ಮಿನಿಟನ ಸರಿತವನ್ನು ಕಾಣಿಸುತ್ತದೆ. ಹೀಗೆಯೇ ಸಾಗಿ ಅರವತ್ತು ಮಿನಿಟು 
ಗಳು ಗತಿಸಿದಾಗ ಚಿಕ್ಕುಮುಳ್ಳು ಮೊದಲಿದ್ದ ಸ್ಥಾನದಿಂದ ಒಂದು ಅಂಕೆ ಮುಂದೆ 
ಹೋಗುವುದು. ಒಂದು ಗಂಟಿ ಮುಗಿದು ಹೋಯಿತೆಂದು ಇದರ ಅರ್ಥ. 

ಚಿಕ್ಕಮುಳ್ಳು ಎರಡು ಪೂರ್ತಿ ಪ್ರದಕ್ಷಿಣೆಗಳನ್ನು ಮುಗಿಸಿದಾಗ ಇಪ್ಪತ್ತನಾಲ್ಕು 
ಗಂಟಿಗಳು ಗತಿಸಿದುವೆಂದೂ ಅಲ್ಲಿಗೆ ಒಂದು ದಿವಸ ಸಂದಿತೆಂದೂ ನೀವು ತಿಳಿಯುವಿರಿ. 
ಇಷ್ಟೇ ಅಲ್ಲ, ಈ ಅವಧಿಯಲ್ಲಿ ಹಗಲು ರಾಶ್ರಿಗಳ ಒಂದು ಆವರ್ತನೆ ಮುಗಿದಿರುವುದೂ 


ಟೆ 
'ನಿಮ್ಮ ಲಕ್ಷ್ಯಕ್ಕೆ ಬರುತ್ತ ದೆ. 


ತಾರೀಕುಸಟ್ಟಿ 
ದಿವಸದ ಘಟಕಗಳನ್ನು , ಅಂದರೆ ಗಂಟಿ ಮಿನಿಟು ಸೆಕೆಂಡುಗಳನ್ನು , ಗಡಿಯಾರ 
' ಚೆನ್ನಾಗಿ ನಿರ್ಧರಿಸಿ ಅರುಹಬಲ್ಲದು, ಆದರೆ ದಿವಸದ ಗುಣಿತಗಳನ್ನು, ಅಂದರೆ ಹಲ 
' ದಿವಸಗಳ ಗುಂಪನ್ನು, ಪರಿಶೀಲಿಸಬೇಕಾದಾಗ ಗಡಿಯಾರ ಸೋಲುತ್ತದೆ. ಆಗ ನಾವು 
ಜೀಕಿ ತೆರನಾದ ಏರ್ಪಾಡಿಗೆ ಶರಣು ಹೋಗಬೇಕು. ತಾರೀಕುಪಟ್ಟಿ ಇಂಥ ಒಂದು 
'ಏರ್ಸಾಡು. 
ನಿಮ್ಮ ಮನೆಯಲ್ಲಿ ಗೋಡೆಗೆ ತಗಲಿಹಾಕಿರುವ ತಾರೀಕುಸಟ್ಟಿ ಇದೆಯಸ್ಟೆ. 
ಅದರಲ್ಲಿ ಏನೆಲ್ಲ ವಿವರಗಳಿವೆ? ಇಸವಿ ಸಂಖ್ಯೆ ಮತ್ತು ತಿಂಗಳ ಹೆಸರು ಮೇಲುಗಡೆ 
ಸಾಲಾಗಿ ಮುದ್ರಿತವಾಗಿನೆ. ಈ ಸಾಲಿನ ಅಡಿಯಲ್ಲಿ ನಿರ್ದಿಷ್ಟ ಕ್ರಮಾನುಸಾರ 


೩೮ ವಿಜ್ಞಾನ ಕರ್ಣಾಟಕ 


ಹೊಂದಿಸಿರುವ ದಿವಸ-ತಾರೀಕು ಕೋಷ್ಟಕ ಉಂಟು. ಒಂದೊಂದು ತಿಂಗಳಿಗೆ 
ಒಂದೊಂದು ಹಾಳೆ. ಹನ್ನೆರಡು ಹಾಳೆಗಳನ್ನು ತಿರುವಿ ಹಾಕಿದಾಗ, ಒಂದು ವರ್ಷ | 
ಮುಗಿಯುವುದು. ಮತ್ತೆ ಹೊಸ ತಾರೀಕುಪಟ್ಟಿ ಯನ್ನು ಉಪಯೋಗಿಸಬೇಕು, | 
ಒಂದು ವರ್ಷದಲ್ಲಿರುವ ದಿವಸಗಳ ಸಂಖ್ಯೆಯನ್ನು ಎಣಿಸಿ ನೋಡಿ. ಪ್ರತಿ* 
ನಾಲ್ಕನೆಯ ವರ್ಷದಲ್ಲಿ 366 ದಿವಸಗಳೂ ಉಳಿದ ಮೂರು ವರ್ಷಗಳಲ್ಲಿ ತಲಾ 3695 
EF ಇವೆ ಎಂದು ತಿಳಿಯುತ್ತದೆ. ಉದಾಹರಣೆಗೆ 1976ನೆಯ ಇಸವಿಯಲ್ಲಿ. 
ಎಷ್ಟು ದಿವಸಗಳಿದ್ದವು? 366 ಅಲ್ಲವೆ? 1977, 1978, 1979 ರಲ್ಲಿ ತಲಾ " 
365 ತಳ, 1980ರಲ್ಲಿ 366 ದಿವಸಗಳಿರುವುವು. ' 
ವಸದ ಸರಿತವನ್ನು ನೀವು ಹಗಲು ರಾತ್ರಿಗಳ ನೈಸರ್ಗಿಕ ಉರುಳಾಟದೊಂದಿಗೆ 
ನ ಹೊಂದಿಸಬಲ್ಲಿರಿ. ಹಾಗಾದರೆ ತಸ್ಯ ಹರಿವನ್ನು ಇಂಥ ಯಾವುದಾದ { 
ಕೊಂದು ನೈಸರ್ಗಿಕ ವಿದ್ಯ ಮಾನದೊಡನೆ ಲಗತ್ತಿಸಬಹುದೆ? ಹೌದು. ಖುತುಗಳ ' 
ಕ್ರಮಬದ್ಧ J ಹಳೆ ವರ್ಷ ಮುಗಿದು ಹೊಸ ವರ್ಷ ಬಂದದ್ದನ್ನು 
ತಯ ಸುವುದು. ಆದರೆ ಇದನ್ನು ಕ್ರಮೇಣ ಹೆಚ್ಚಿನ ಅನುಭವದಿಂದ ಮಾತ, 
ಅರಿಯಬಲ್ಲರಿ ಅಷ್ಟೆ, 


ದಿವಸ ವರ್ಷ 

ಭೂಮಿಗೆ ಏಕಕಾಲದಲ್ಲಿ ದ್ವಿ ಚಲನೆಗಳಿನೆ ಎಂದು ನಿಮಗೆ ಗೊತ್ತಿದೆ, ಬುಗುರಿ ' 
ಯಂತೆ ತನ್ನ ಸುತ್ತ ಸುತ್ತುವುದು ಣ್‌ ಚಲನೆ. ಇದಕ್ಕೆ ಆವರ್ತನೆ ಎಂದು ಹೆಸರು. 
ವಾಲು ಸುತ್ತ ಭಕ್ತಿ ಪ್ರದಕ್ಷಿಣೆ ಮಾಡುವಂತೆ ಜರ್‌ ಸುತ್ತ ಸಂಚರಿಸುವುದು 
ಇನ್ನೊಂದು ಚಲನೆ. ಇದಕ್ಕ ಪರಭ | ಮಣೆ ಎಂದು ಹೆಸರ 

ಅವರ್ತನೆಯ ತಾಸ 'ನಿನಸವೂ (ಕೆ ರಾತ್ರಿಗಳ ಒಟು ಅವಧಿ) ' 
ಪರಿಭ್ರಮಣೆಯ ಪರಿಣಾಮವಾಗಿ ವರ್ಷವೂ (ಖುತುಗಳ ಒಟ್ಟು ಅವಧಿ) ತಲೆದೋರು . 
ತ, ವೆ. 

ಹೀಗೆ ದಿವಸ ಮತ್ತು ವರ್ಷ ಎಂಬ ಕಾಲಸೂಚಿಗಳು ನಮಗೆ ನೈಸರ್ಗಿಕವಾಗಿ | 
ಲಭಿಸಿವೆ, ಇವನ್ನು ಒದಗಿಸುವ ಗಡಿಯಾರ ಸಾಕ್ಷಾತ್‌ ಭೂಮಿಯೇ, 

ಭೂಮಿ ಸೂರ್ಯನ ಸುತ್ತ ಒಂದು ಸರಿಭ್ರ್ರ ಮಣೆಯನ್ನು ಪೂರ್ತಿಗೊಳಿಸುವಷ್ಪ 
ರಲ್ಲಿ ಮುನ್ನೂರ ಅರವತ್ತೈದಕ್ಕಿಂತ ಕೊಂಚ ಹೆಚ್ಚು ಅವರ್ತಸೆಗಳನ್ನು ತನ್ನ ಸುತ. 
ಕೂಡ ಮುಗಿಸಿರುತ್ತದೆ. ಎಂದೇ ಒಂದು ವರ್ಷದಲ್ಲಿ ಮುನ್ನೂ ರ ಅರವತ್ತ. ಟದ ಪೂರ್ಣ 
ದಿವಸಗಳಿವೆ ಎಂದು ಹೇಳುವುದು. 


ಕರಾರುವಕ್ಕಾಗಿ |] ವರ್ಷ 365.2422 ದಿವಸಗಳು 
ದಿವಸ-ವರ್ನ ಸಂಬಂಧ ಬಲುಮಟ್ಟಿಗೆ ಬದಲಾಗುವುದಿಲ್ಲ. ಒಂದು ಶತಮಾನದಲ್ಲಿ 
ವಸದ ಉದ್ದ ಸರಿಸುಮಾರು ಮೂವತ್ತು ಸೆಕೆಂಡುಗಳನ್ಟು ಏರುವುದನ್ನು ಗುರುತಿಸ 


| 
, 
| 


ಕ 


Hi 


ಹಹ ಘೆ: 


ಕಾಲ ೩೯ 


"ಲಾಗಿದೆ. ಇದು ಅತಿಸೂಕ್ಷ್ಮ 'ಮೊತ್ತ ನಿಜ. ಆದರೂ ಈ ಕಾರಣದಿಂದ ಭೂಮಿಗೆ 
ಆದರ್ಶ ಗಡಿಯಾರ ಎಂಬ ಗೌರವ ಮಾತ್ರ ತಪ್ಪಿ ಹೋಗಿದೆ. 


ಆಕಾಶಗಡಿಯಾರ-ಚಂದ್ರ 


ನಮಗೆ ತೀರ ಸುಲಭವಾಗಿ ಕಾಣುವ ಆಕಾಶಗಡಿಯಾರವೆಂದರೆ ಚಂದ್ರ. 


 ಹುಣ್ಣಿ ಮೆಯಿಂದ ಹುಣ್ಣಿ ಮೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ವಕೆಗಿನ 
' ಅಂತರವನ್ನು ಚಂದ್ರ ನ ಸಹಾಯದಿಂದ ಗುರುತಿಸಬಹುದು, ಸುಮಾರು ಮೂವತ್ತು 
| ದಿವಸಗಳ ಈ ಅವಧಿಗೆ ತಿಂಗಳು (ಚಂದ್ರ) ಎಂದೇ ಹೆಸರು ಬಂದಿದೆ, ಅಮಾವಾಸ್ಯೆ 
' ಯಿಂದ ಮುಂದಿನ ಹುಣ್ಣಿಮೆ ವರೆಗಿನ ಸುಮಾರು ಹದಿನೈದು ದಿವಸಗಳ ಅವಧಿಯನ್ನು 
| ಶುಕ್ಲ ಪಕ್ರವೆಂದೂ ಮುಂದಿನ ಅಮಾವಾಸ್ಯೆ ವರೆಗಿನ ಅಷ್ಟೇ ಅವಧಿಯನ್ನು ಕೃಷ್ಣ ಪಕ್ಬ 
' ವೆಂದೂ ಹೇಳುವೆವು. ಹೀಗೆ ಒಂದು ತಿಂಗಳಿನಲ್ಲಿ ಎರಡು ಪಕ್ಸಗಳುಂಟು. ಒಂದು ಪಕ್ಷ 
ದಲ್ಲಿ ಸರಿಸುಮಾರಾಗಿ ಎರಡು ವಾರಗಳೂ ಒಂದು ವಾರದಲ್ಲಿ ಏಳು ದಿವಸಗಳೂ ಇವೆ. 


೧೧ 


ದಿವಸ-ವಾರ-ಪಕ್ಬ-ತಿಂಗಳು ಎಂಬ ಈ ಸುಲಭ ಸಂಬಂಧವೇ ಮನುಷ ನ 
ತಿಳಿವಳಿಕೆಗೆ ಮೊದಲು ಬಂದದ್ದು. ಹನ್ನೆರಡು ತಿಂಗಳುಗಳು ಉರುಳಿದಾಗ ಚ 


ಮುಗಿಯುತ್ತಿತ್ತು. ಅಂದರೆ ಯತುಗಳು ಮತ್ತೆ ಹಿಂದಿನಂತೆ ಮರುಕೊಳಿಸುತ್ತಿದ್ದು ವು. 
ಎಂದೇ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳುಗಳು ಎಂಬ ಕಲ್ಪನೆ ಮೂಡಿತು. 


ವಾಸ್ತವವಾಗಿ ತಿಂಗಳಿನ ಅವಧಿ 29.5 ದಿವಸಗಳು. ಇದಕ್ಕೆ ಕ್ಸ ಚಾಂದ್ರಮಾಸ 


ವೆಂದು ಹೆಸರು. ಪ್ರತ್ಯಕ್ಸ ವೀಕ್ಸ ಣೆಯಿಂದ ಇದನ್ನು ಅರಿಯಬಹುದು. ಇಂದು ರಾತ್ರಿ 


' ಹುಣ್ಣಿ ಮೆ ಆಗಿರಲಿ, ಮುಂದಿನ ಆರು ಹುಣ್ಣಿಮೆಗಳು ಮುಗಿಯುವಾಗ ಎಷ್ಟು ದಿವಸ 
ಗಳು ಸಂದಿರುವುವು ಎಂಬುದನ್ನು ಎಣಿಸಿ ನೋಡಿ, 177 ದಿವಸಗಳೆಂದು ತಿಳಿಯು 
ವುದು. ಹೀಗಾಗಿ ಹನ್ನೆರಡು ಚಾಂದ್ರಮಾಸಗಳು ಉರುಳುವಾಗ 354 ದಿವಸಗಳು 
ಮಾತ್ರ ಗತಿಸಿರುತ್ತವೆ, ಆದರೆ ಒಂದು ವರ್ಷ (365.2422) ಪೂರ್ಣವಾಗಲು 
' ಭೂಮಿ ಇನ್ನೂ ಒಂದಿಷ್ಟು ದೂರ ಸೂರ್ಯನ ಸುತ್ತ ಗಮಿಸಬೇಕಾಗುತ್ತದೆ. ಕೇವಲ 


ಜಗ ಕ 


ಒಂದು ವರ್ಷದಲ್ಲಿ ಹನ್ನೊ ಯು ದಿವಸಗಳಷ್ಟು ಕೊರತೆ ಸಂಭವಿಸಿದರೆ ಐದಾರು ವರ್ಷ 
ಗಳಲ್ಲಿ ಇದು ಎಷ್ಟು ದೊಡ್ಡ ಮೊತ್ತ | ಊಹಿಸಿಕೊಳ್ಳಿ, 
ಚಂದ್ರನ ಪ್ರ ಸ ಕಾರ ವರ್ಷವನ್ನು ಅಳೆಯುತ್ತ i ಚಾಂದ್ರ ವರ್ಷ- 


'ಯತುಗಳು ಹಿಂದೆ ಜಾರುತ್ತವೆ. ಹಸನಿ, ಈ ಚಾಂದ್ರವರ್ಷಾರಂಭ ವಸಂತ 


ಯತುವಿನಿಂದ ಆಯಿತೆಂದಿ ಭಾವಿಸೋಣ, ಮುಂದಿನ ಚಾಂದ್ರವರ್ಷಾರಂಭ 354 
'ದಿವಸಗಳ ಅನಂಶರ ಆಗುವುದರಿಂದ ಆಗ ಇನ್ನೂ ಚಳಿಗಾಲ ಮುಗಿದಿರುವುದಿಲ್ಲ. ಇದೇ 
ಧಾಟಿಯಲ್ಲಿ ಐದಾರು ವರ್ಷ ಸಾಗುವಾಗ ಆ ಚಾಂದ್ರ ವರ್ಷ ಚಳಿಗಾಲದಿಂದ ತೊಡಗು 

ತ್ರಜಿ. ಹೀಗೆ ಖುತು-ವರ್ಷ ಸಂಬಂದ್ಧ ತಾಳ ತಪ್ಪು ವುದರಿಂದ ಮನುಷ್ಯಜೀವನ 
ತುಂಬ ತೊಡಕಿನಲ್ಲಿ ಸಿಕ್ಕಿಕೊಳ್ಳುವುದು. 


ವಿಜ್ಞಾನ ಕರ್ಣಾಟಕ 
ಗ 1 
ಇಂಥ ಸಮಸ್ಯೆಗಳನ್ನು ಮನುಷ್ಯ ಈಗ್ಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ. 
ಹಿಂಜೆಯೇ ಎದುರಿಸಿದ್ದ. ಸಾವಿರಾರು ವರ್ಷ ಪರ್ಯಂತ ಚಾಂದ್ರವರ್ಷದ ತೊಂದರೆ 
ಗಳಿಂದ ಬವಣೆಪಟ್ಟ ಅವನು “ಕಾಲ ಕೂಡಿ ಬಂದಾಗ' ತೀರ ಸಹಜವಾಗಿ ಅದನ್ನು 


ಕಳಚಿಹಾಕಿ ಸೌರವರ್ಷವನ್ನು ಅಂಗೀಕರಿಸಿದ. 


ಆಕಾಶಗಡಿಯಾರ ಸೂರ್ಯ 

ಚಂದ್ರನಷ್ಟು ಸುಲಭವಲ್ಲದಿದ್ದರೂ ಎಷ್ಟೊ ಹೆಚ್ಚು ಸ್ಪಷ್ಟವಾಗಿ ಮತ್ತು 
ಕ್ರಮಬದ್ಧವಾಗಿ ಗೋಚರಿಸುವ ಆಕಾಶಕಾಯ ಸೂರ್ಯ, ಸಸೂರ್ಯೋದೆಯದಿಂದ ' 
ಅಸ್ತಮಾನದ ವರೆಗೆ ದಿನ (ಹಗಲು) ಮತ್ತೆ ಮುಂದಿನ ಸೂರ್ಯೋದಯದ ತನಕ ರಾತ್ರಿ 
(ಇರುಳು). ದಿವಸದ ಈ ಎರಡು ವಿಭಾಗಗಳು ನಿಮಗೆ ಚೆನ್ನಾಗಿ ತಿಳಿದಿವೆ, ಸೂರ್ಯ 
ವರ್ತುಳೀಯವಾಗಿ ಅಂದೋಳಿಸುತ್ತಿರುವ ಲೋಲಕವೆಂದು ಭಾವಿಸೋಣ, ಆಗ ಅದರ 
ಒಂದು ಕಂಪನದ ವೇಳೆ-ಹಗಲೂ (ಸೂರ್ಯ ದಿಗಂತದಿಂದ ಮೇಲೆ ಇರುವ ಅವಧಿ) 
ಇನ್ನೊಂದು ಕಂಪನದ ವೇಳೆ ಇರುಳೂ (ಸೂರ್ಯ ದಿಗಂತದಿಂದ ಕೆಳಗೆ ಇರುವ ಅವಧಿ) 
ಸಂಭವಿಸುವುವು. ಗಡಿಯಾರದ ಲೋಲಕ ಏಕತಾನದಿಂದ ಆಂದೋಳಿಸುವುದೆಂದು- - 
ಅಂದರೆ ಯಾವುದೇ ಅನುಕ್ರಮ ಟಕ್‌-ಟಕ್‌ ನಾದಗಳ ನಡುವಿನ ಅವಧಿ ಒಂದೇ 
ಆಗಿರುವುದೆಂದು “ಅರಿತಿರುವ ನೀವು ಸೂರ್ಯಲೋಲಕದಲ್ಲಿಯೂ ಇದೇ ಗುಣವನ್ನು 
ನಿರೀಕ್ಷಿಸುವುದು ಸಹಜ, ಅಲ್ಲಿಗೆ ವರ್ಷವಿಡೀ ಹಗಲು ರಾತ್ರಿ ಒಂದೇ ಉದ್ದದವಾಗಿರ 
ಬೇಕು ಎಂದಾಯಿತು. ಇದು ನಿಜವೇ? 

ಕರ್ನಾಟಕ ನಿವಾಸಿಯಾದ ನಿಮಗೆ ಫಕ್ಕನೆ ಈ ಪ್ರಶ್ನೆಗೆ ಉತ್ತರ ಹೇಳುವುದು 
ಕಷ್ಟವಾದೀತು, ಜೂನ್‌ ತಿಂಗಳಿನಲ್ಲಿ ಹಗಲಿನ ಉದ್ದ ಮತ್ತು ಹೊಡೆತ ರಾತ್ರಿಯವು 
ಗಳದ್ದಕ್ಕಿಂತ ಹೆಚ್ಚು ಎಂದೂ ಡಿಸೆಂಬರ್‌ ತಿಂಗಳಿನಲ್ಲಿ ಪರಿಸ್ಥಿತಿ ತಿರುಗುಮುರುಗು 
ಎಂದೂ ಅನುಭವದಿಂದ ನೀವು ಅರಿತಿರುವಿರಿ, ಭಾರತದ ರಾಜಧಾನಿಯಾದ ನವಜಿಹಲಿ : 
ಮತ್ತು ದಕ್ಷಿಣ ಭಾರತದ ಹಿರಿನಗರವಾದ ಮದ್ರಾಸು ಈ ಸ್ಥಳಗಳಲ್ಲಿ ಸೂರ್ಯೋದ 
ಯಾಸ್ತಮಾನಗಳ ಕೆಲವು ವಿವರಗಳನ್ನು ಮುಂದಿನ ಪುಟದಲ್ಲಿ ಕೊಟ್ಟಿದೆ, 
4 ರ ಜೂ ಬಮ 4 
ತಬ, ಕ್ರ ಸಿ ಇರುವ ಪ್ರದೇಶಗಳಲ್ಲಿ ಉತ್ತರಾಯ 
ನದ ಕೆಲವು ದಿನಸಗಳಂದು ಸೂರ್ಯ ಮುಳುಗುವುದೇ ಇಲ್ಲ “ಆಗ ಅವರಿಗೆ ಕೊನೆ 
ಇರದ ಹಗಲು; ದಕ್ಷಿಣಾಯನದ ಕೆಲವು ದಿವಸಗಳಂದು ಸೂರ್ಯ ಮೂಡುವುದೇ 
ಇಲ್ಲ--ಆಗ ಅವರಿಗೆ, ಕೊನೆ ಇರದ ಇರುಳು, 

ಭೂಮಿಯ ದಕ್ಷಿಣ ಅಕ್ತಾಂಶಗಳಿಗೆ ಹೋದರೆ ಅಲ್ಲಿಯೂ ಇದೇ ತೆರನಾದ ವಿದ 
ಮಾನಗಳನ್ನು ಕಾಣಬಹುದು. ಕ 

ಹೀಗೆ ಯಾವುದೇ ಸ್ಥಳದಲ್ಲಿ ವರ್ಷವಿಡೀ ಅಥವಾ ಯಾವುದೇ ದಿವಸದಲ್ಲಿ 


ಕಾಲ ೪೧ 


(೪ ನನರ ಸರ್ಪರ್ಸ್‌ ಕಾ 

: ತಾರೀಕು ಉದಯ ಅಸ ಮಾನ |, ಉದಯ ಅಸ್ತಮಾನ 

ಗಂ ಮಿ | ಗಂಗೆ. ಮಿ| ಗಂ ನಿ |ಗಂ- ಮಿ 

ಜನವರಿ 1 | REIS) 6 SLIT [ೀಿ 
ಸ | | 

ಎಪ್ರಿಲ್‌ | | 6: 1211: 39: 6::06118: 2 
| | 

| ಜುಲೈ ] $I 245.561 36 

ಅಕ್ಟೋಬರ್‌]. 6 14 _ ಸ Sok ್ಯೌ 


| ಪ್ರಪಂಚವಿಡೀ ಒಂದೇ ರೀತಿ ಆಂದೋಳಿಸದ ಸೂರ್ಯ ಖಂಡಿತ ನಮ್ಮ ಆದರ್ಶ 
ಗಡಿಯಾರವಾಗಲು ಅರ್ಹತೆ ಪಡೆದಿಲ್ಲ. ಆಕಾಶದ ಈ ಲೋಲಕವನ್ನು ಕಾಲಮಾಸಷನೆ 

ಗಾಗಿ ನಂಬಿದ್ದಾದರೆ ಜನರ ದೈನಂದಿನ ವ್ಯವಹಾರಗಳು ಕಂಪಕ್ಕೆ ಬಿದ್ದ ಕೋಣದಂತಾ 

ಸ್ಯ ದಾವು. ಅಂದಮಾತ್ರಕ್ಕೆ ಸೂರ್ಯನನ್ನು ತಿರಸ್ಕರಿಸಿ ಕಾಲಮಾಪನೆ ಮಾಡುವುದು 

| ಪ್ರಾಯೋಗಿಕವಾಗದು, ನಮ್ಮ ಬದುಕು, ಪ್ರಪಂಚದ ನಡವಳಿಕೆಗಳು ಎಲ್ಲವೂ 
ಕ ಸೂರ್ಯನನ್ನೇ ಆಧರಿಸಿ ಸಾಗುತ್ತಿವೆ. ಹೆಗಲು ರಾತ್ರಿಗಳ ಲಯಶುದ್ಧ ನರ್ತನ ಮತ್ತು 
ಖಯತುಗಳ ಕ್ರಮಬದ್ಧ ಪುನರಾವರ್ತನ ಇವುಗಳಿಗೆ ಕಾರಣ ಸೂರ್ಯ, ಆದ್ದರಿಂದ 
ಈ ಗೊಂದಲದಿಂದ ಪಾರಾಗಲು ಜನರಿಗೆ ಇರುವ ಹಾದಿ ಒಂದೇ: ನೈಸರ್ಗಿಕ 

 ಗಡಿಯಾರವಾವ ಸೂರ್ಯನನ್ನು ಆಧರಿಸಿದ, ಆದರೆ ಸೂರ್ಯನ ವಕ್ರವರ್ತನೆಗಳಿಂದ 
ಪ್ರ ಭಾವಿತವಾಗದೆ, ಕೃತಕ ಗಡಿಯಾರವನ್ನು ಬಳಕೆಗೆ ತರುವುದು. 


ಸೂರ್ಯನಿಗೆ ಪೋಣಿಸಿದ ಕಾಲಮಾನಕ 

ಸೂರ್ಯ ನಮ್ಮ ಇಚ್ಛೆಯ ಅಥವಾ ಆಜ್ಞೆಯ ಅನುಸಾರ ವರ್ತಿಸುವುದಿಲ್ಲ ! 
ಆದ್ದರಿಂದ ನಮಗೆ ಅನುಕೂಲವಾಗುವ ಸುಲಭಮಾನಕವೊಂದನ್ನು ಸೂರ್ಯನಿಗೆ 
ಪೋಣಿಸಿ ಅದರ ನೆರವಿನಿಂದ ಕಾಲಮಾಪನೆ ಮಾಡಲು ಖಗೋಳವಿಜ್ಞಾ ನಿಗಳು ಕೆಲವು 
ಕ್ರಮಗಳನ್ನು ವಿಧಿಸಿರುವರು, ಅವೇನೆಂದು ಈಗ ನೋಡೋಣ, 

* ಮಧ್ಯರಾತ್ರಿಗೆ ಸರಿಯಾಗಿ ದಿವಸ ಆರಂಭವಾಗಿ ಮುಂದಿನ ಮಧ್ಯರಾತ್ರಿಗೆ 
ಸರಿಯಾಗಿ ಕೊನೆಗೊಳ್ಳ ಬೇಕು. ಈ ಅವಧಿಯಲ್ಲಿ ಭೂಮಿ ತನ್ನ ಸುತ್ತ 
ಒಂದು ಅವರ್ತನೆಯನ್ನು ಮುಗಿಸಿರುವುದು, 

* ದಿವಸವನ್ನು 24 ಸಮಭಾಗಗಳಾಗಿ ವಿಭಾಗಿಸಬೇಕು, ಈ ಒಂದೊಂದು 
ವಿಭಾಗಕ್ಕೂ ಗಂಟಿ ಎಂದು ಹೆಸರು. 


೪೨ ವಿಜ್ಞಾನ ಕರ್ಣಾಟಕ 


* ಗಂಟಿಯನ್ನು 60 ಸಮಭಾಗಗಳಾಗಿ ವಿಭಾಗಿಸಬೇಕು. ಈ ಒಂದೊಂದು * 
ವಿಭಾಗಕ್ಕೂ ಮಿನಿಟ” ಎಂದು ಹೆಸರು, | 
* ಮಿನಿಟಿನ್ನು 60 ಸಮಭಾಗಗಳಾಗಿ ವಿಭಾಗಿಸಬೇಕು. ಈ - ಒಂದೊಂದು ' 
ವಿಭಾಗಕ್ಕೂ ಸೆಕೆಂಡ್‌ ಎಂದು ಹೆಸರು. 
* ಭುತುಗಳ ಆವರ್ತನೆ ಬಮ್ಮೆ ಮುಗಿಯುವ ಅವಧಿಗೆ ವರ್ಷವೆಂದು ಹೆಸರು. * 
ಈ ಅವಧಿಯಲ್ಲಿ ಭೂಮಿ ಸೂರ್ಯನನ್ನು ಒಮ್ಮೆ ಪರಿಭ  ಮಿಸಿರುವುದು. * 
ಒಂದು ವರ್ಷದಲ್ಲಿ ಸಾಧಾರಣವಾಗಿ 365 ದಿವಸಗಳಿರುವುವು. 
* ವಾಸ್ತವವಾಗಿ ಒಂದು ವರ್ಷದಲ್ಲಿ 365. 2422 ದಿವಸಗಳಿರುವುದರಿಂದ 
ಹೆಚ್ಚುವರಿ ಅಂಶವಾದ 0.2422 ದಿವಸವನ್ನು ಹೊಂದಿಸಲು ಪ್ರತಿ 
ನಾಲ್ಕನೆಯ ವರ್ಷ ಸಾಧಾರಣವಾಗಿ 366 ದಿವಸಗಳನ್ನು ಒಳಗೊಂಡಿರು ' 
ವುದು. ಇದಕ್ಕೆ ಅಧಿಕ ವರ್ಷವೆಂದು ಹೆಸರು. | 
* ಸಂಖ್ಯೆ 4 ರಿಂದ ಭಾಗವಾಗುವ ಇಸವಿಗಳು, ಶತಮಾನವನ್ನು ಸೂಚಿಸುವ 
ಇಸವಿಗಳ ವಿನಾ, ಎಲ್ಲವೂ ಅಧಿಕ ವರ್ಷಗಳು, ಸಂಖ್ಯೆ 400 ರಿಂದ : 
ಭಾಗವಾಗುವ ಶತಮಾನಸೂಚಕ ಇಸವಿಗಳು ಮಾತ್ರ ಅಧಿಕ ವರ್ಷ 
ಗಳು. ಉದಾಹರಣೆಗೆ 1976, 1980, 1984, 1988 ಮುಂತಾದವು 
ಅಧಿಕ ವರ್ಷಗಳು; ಅಂತೆಯೇ 1200, 1600, 2000, 2400 
ಮುಂತಾದವು ಕೂಡ ಅಧಿಕ ವರ್ಷಗಳು; 1800, 2100, 2200 
ಮುಂತಾದವು ಅಧಿಕ ವರ್ಷಗಳಲ್ಲ. 
ಎಲ್ಲ ಗಡಿಯಾರಗಳೂ ಸೂಚಿಸುವುದು ಅಥವಾ ಅಳತೆಮಾಡುವುದು ಸೆಕೆಂಡ್‌ 
ಮಿನಿಟ್‌ ಮತ್ತು ಗಂಟೆಗಳನ್ನು ; ಎಲ್ಲ ತಾರೀಕುಸಟಿ, ಗಳೂ ತೋರಿಸುವುದು ದಿವಸ 
ವಾರ, ತಿಂಗಳು, ವರ್ಷಗಳನ್ನು. ಪೂರ್ಣಾಂಕ ದಿವಸಗಳನ್ನು ಅಂದರೆ (365 ಅಥವಾ 
366) ಒಳಗೊಂಡಿರುವ ಈ ಮಾನಕವನ್ನು ಅಂದರೆ ತಾರೀಕುಪಟ್ಟಿಯನ್ನು -- 
ಸೂರ್ಯನಿಗೆ ಪೋಣಿಸಿದ್ದರಿಂದ ನಾಗರಿಕ ಜೀವನ ಪ್ರಪಂಚಾದ್ಯಂತ ಸುವ್ನವಸಿ ತಮಾನಿಷಿ, 
ಈಗ ನೀವೇ ಒಂದು ಗಣನೆ ಮಾಡಿನೋಡಿ. ತಾರೀಕುಪಟಿ ಯ ಅನುಸಾರ ' 
1900 ಜನವರಿ 1ರಿಂದ 1999 ಡಿಸೆಂಬರ್‌ 31ರ ವರೆಗ, ಅಂದರೆ ಇಪ ತ್ರನೆಯ 
ಶತಮಾನದಲ್ಲಿ ಇರುವ ದಿವಸಗಳನ್ನು ಕೂಡಿಸಿ, ಈ ಮೊತ್ತ 36,524 ಆಗುವುದಲ್ಲವೇ? 
ಇದೇ ಅವಧಿಯಲ್ಲಿ (100 ವರ್ಷಗಳು) ಸಲ್ಲುವ ನಿಜ ದಿವಸಗಳು 365.2422 » 
100=36524.22. ಆದ್ದರಿಂದ ತಾರೀಕುಸಟ್ಟಿಯ ಅನುಸಾರ ಒಂದು ಶತಮಾನದ 
ಅವಧಿಯಲ್ಲಿ ನಾವು 0.22 ದಿವಸವನ್ನು ಕಳೆದುಕೊಳ್ಳು ವೆವು, ಗಣನೆಯನ್ನು ನಾಲ್ಕು 
ಶತಮಾನಗಳ ತನಕ ಮುಂದುವರಿಸಿ ನೋಡಿ: 1-1-1900 ರಿಂದ 31-12-2299ರ 
ವರೆಗಿನ 400 ವರ್ಷಗಳಲ್ಲಿ ತಾರೀಕುಪಬ್ಬಿಯ ಅನುಸಾರ ಆಗುವ ದಿವಸಗಳು 


ಕಾಲ ೪೩ 


: 1,46,097. ಅದೇ ಅವಧಿಯಲ್ಲಿ ಭೂಮ್ಯಾವರ್ತನೆಯ ಅನುಸಾರ ಸಲ್ಲುವ ದಿವಸಗಳು 
146096.88. ಅದ್ದರಿಂದ ತಾರೀಕುಸಟ್ಟಯ ಪ್ರಕಾರ ನಾನೂರು ವರ್ಷಗಳ ಅವಧಿ 
ಯಲ್ಲಿ ನಮಗೆ ಲಾಭವಾಗುವ ದಿವಸದ ಅಂಶ ಕೇವಲ 0.12. ಇದನ್ನು ಅಲಕ್ಷಿಸುವುದ 
ರಿಂದ ನಿತ್ಯಜೀವನಕ್ಕೆ ಏನೂ ಬಾಧಕವಾಗದು, 
ಕಾಲ ಮತ್ತು ಐನ'ಸ್ಪೆ ನ್‌ 
ದೂರ, ಚಲನೆ, ಕಾಲ ಎಂಬ ಪಡಗಳನ್ನು ನೀವೂ ನಿತ್ಯವು ಬಳಸುವಿರಿ, ಅಲ್ಲವೆ? 
' ನಿಮ್ಮ ಮನೆಯಿಂದ ಕಛೇರಿಗೆ ದೂರ 10 ಕಿಮೀ ಎಂದೂ ಈ ದೂರವನ್ನು ಗಮಿಸಲು 
ನಿಮಗೆ ಬೇಕಾಗುವ ಕಾಲ । ಗಂಟಿ 15 ಮಿ. ಎಂದೂ ಭಾವಿಸೋಣ. ಆಗ ನಿಮ್ಮ 
ನಡಿಗೆಯ, ಅಂದರೆ ಚಲನೆಯ, ಸರಾಸರಿ ವೇಗ ಗಂಟಿಗೆ 8 ಕಿಮೀ ಆಗುವುದೆಂದು 
; ಸುಲಭವಾಗಿ ಹೇಳುವಿರಿ. ಇಂಥ ಎಲ್ಲ ಸಮಸ್ಯೆಗಳನ್ನೂ ನೀವು ಮಾನಸಿಕವಾಗಿ ಬಿಡಿಸಿ 
ಉತ್ತರ ಕೊಡಬಲ್ಲಿರಿ. ಈ ಸುಲಭ ಗಣನೆಯ ಹಿಂದೆ ಹುದುಗಿರುವ ಸೂತ್ರವೇನು? 
ದೂರವನ್ನು ;, ವೇಗವನ್ನು » ಮತ್ತು ಕಾಲವನ್ನು / ಅಕ್ಬರಗಳಿಂದ ಸೂಚಿ 
ಸಿ ಸೋಣ. ನಿಮ್ಮ ಮಾನಸಿಕ ಗಣನೆಯ ಸೂತ್ರವಿದು : 
ದೂರ - ವೇಗ ಕಾಲ 

SONGS 
"ಇದರ ಅರ್ಥವಿಷ್ಟು : ಯಾವುದೇ ಒಂದನ್ನು ಉಳಿದ ಎರಡರ ನೆರವಿನಿಂದ ಮಾತ್ರ 
ಅಳೆಯಬಹುದು ; ದೂರ, ವೇಗ, ಕಾಲ ಪರಸ್ಪರ ಸಂಬಂಧಿತವಾಗಿವೆ ; ಇವುಗಳ ಪೈಕ 
ಯಾವುದೇ ಇಲ್ಲವಾದರೆ ಉಳಿದ ಎರಡೂ ಇರುವುದಿಲ್ಲ. ಈ ಕಾರಣದಿಂದಲೇ ದೂರ, 
ವೇಗ ಕಾಲ ಎಂಬ ಗುಣಗಳನ್ನು (ಅಥವಾ ಭೌತಸರಿಮಾಣಗಳನ್ನು ) ಅನಂತ ಭೌತ 
ತ್ರಿಕೋನದ ಶೃಂಗಗಳು ಎನ್ನುವುದುಂಟು. ತ್ರಿಕೋನಕ್ಕೆ ಮೂರು ಶೃಂಗಗಳು ಹೇಗೆ 
ಆವಶ್ಯಕ, ಒಂದಿಲ್ಲವಾದಾಗ ಉಳಿದೆರಡು ಹೇಗೆ ನಿರರ್ಥಕ ಎಂಬ ಅಂಶಗಳು ನಿಮಗೆ 
ತಿಳಿದಿವೆ. 

ವಿಶಾಲ ವಿಶ್ವವನ್ನು ಕುರಿತು ಪ್ರಸ್ತಾನಿಸುವಾಗ " ದೂರ 'ದ ಬದಲು " ಆಕಾಶ 

| ಪದವನ್ನು ಬಳಸುವ ವಾಡಿಕೆ" ಉದಾಹರಣೆಗೆ ಈ ಮುಂದಿನ ವಾಕ್ಯವನ್ನು ನೋಡಿ 

ಸೂರ್ಯನಿಂದ ಹೊರಟ ಬೆಳಕಿನ ಕಿರಣ ಆಕಾಶದಲ್ಲಿ ಧಾವಿಸಿ ಭೂಮಿಯನ್ನು ತಲಪು 
ವುದು. | 
7’ ಹಾಗಾದರೆ ಕಾಲಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲವೇ? ಚಲನೆಯನ್ನಾಗಲಿ ಆಕಾಶ 
'ವನ್ನಾಗಲಿ ಅವಲಂಬಿಸದೆ ಶುದ್ಧ ( ಅಂದರೆ ನಿರಪೇಕ್ಸ್ಸ) ಗುಣವಾಗಿ ಕಾಲವನ್ನು 
ತಿಳಿಯುವುದು ಅಥವಾ ಅಳೆಯುವುದು ಸಾಧ್ಯವಿಲ್ಲವೇ? ಇಪ್ಪತ್ತನೆಯ ಶತಮಾಷದ 
ಆರಂಭದವರೆಗೂ ಈ ಪ್ರಶ್ನೆಗಳಿಗೆ ಉತ್ತರ "ಉಂಟು' ಎಂದಿತ್ತು. ಆದರೆ ಇಂಥ 
ನಂಬಿಕೆಯನ್ನು ' ಆಧರಿಸಿ ಬೆಳೆಸಿದ ವಿಜ್ಞಾನದಿಂದ ಲಭಿಸಿದ ಫಲಿತಾಂಶಗಳು ವಾಸ್ತವ 


೪೪ ವಿಜ್ಞಾನ ಕರ್ಣಾಟಕ 


ಪರಿಸಿ ತಿಗಳೊಡನೆ ಹೊಂದಲಿಲ್ಲ. ಹೀಗಾಗಿ ನಂಬಿಕೆಯ ಬುಡವೇ ಹೆಂದಾಡಿತು; 
ವಾಸ ವ ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥವಿಸಿ ವಿವರಿಸಬಲ್ಲ ಹೊಸ ಸಿದ್ಧಾಂತ 
'ಅನಿವಾರ್ಯವೆನ್ಸಿ ಸಿತು. ಇಂಥ ಉತ್ಸಳ ಸನ್ನಿವೇಶದಲ್ಲಿ ಬಂದವರೇ ಆಲ್ಬ ರ್ರೀ, 
ಐನ್‌ಸ್ಟೈನ್‌ (1879-1955). ಪ್ರಪಂಚದ rE ಲಿಕ ಮಹಾ ವಿಜ್ಞಾ ೨ ನಿಗಳ 
ಪೈಕಿ ಒಬ್ಬ ರಾದ ಇವರು ರಿಲೆಟನಿಟ ಸಿದ್ಧಾ ೦ತವನ್ನು ಮಂಡಿಸಿ ಭೌತವಿಶ್ಶ ಕ್ಕೆ ಹೊಸ ' 
ಅರ್ಥ ನೀಡಿದರು, ಆ ತನಕ ಕೊಂಡ ಬಂದಿದ್ದ ಕವರು ಅಸಾಂಗತ್ಯಗಳನ್ನು 
ನಿವಾರಿಸಿದರು. 

ರಿಲೆಟವಿಟ ಸಿದ್ಧಾಂತದ ಪ್ರಕಾರ ನಿರಪೇಕ್ಸ್ಸ ಕಾಲ ಎಂಬುದೇ ಇಲ್ಲ. ಕಾಲ 
ಮತ್ತು ಆಕಾಶ Pr Ca ಬೆಸೆದುಕೊಂಡು ಭೌತವಿಶ್ವ ವನ್ನು | 
ರೂಪಿಸಿವೆ. ಇದರಲ್ಲಿ ಪರಸ್ಪರ ಸಂಬಂಧವಿರದ ಭಿನ್ನ ಗುಣಗಳು ಎಂದು ಭಾಸವಾಗುವ 
ದ್ರವ್ಯರಾಶಿ (ಅಂದರೆ ವಸ್ತು) ಮತ್ತು ಶಕ್ತಿ (ಅಂದರೆ ಕೆಲಸ ಮಾಡಬಲ್ಲ ಗುಣ) 
ವಾಸ್ತವವಾಗಿ ಸಂಬಂಧಿತವಾಗಿವೆ: pes ಎಂಬ ಸುಪ್ರ ಸಿದ್ಧ ಸಮೀಕರಣ ಈ : 
ಸಂಬಂಧವನ್ನು ಸೂಚಿಸುವುದು. ಇಲ್ಲಿ £, 71, c PRE ಹ ಶಕ್ತಿ, ದ್ರವ "| 
ರಾತಿ, ಬೆಳಕಿನ ವೇಗ. ದ RE ಶಕ್ತಿಯಾಗಿಯೂ ಶಕಿ ಕ್ರಿಯನ್ನು ದ ದ್ರವ್ಯ ' 
ರಾಶಿಯಾಗಿಯೂ ಮಾರ್ಪಡಿಸಬಹುದು ಎಂದು ಇದರ ಅರ್ಥ. ಭೌತವಿಶ್ವದಲ್ಲಿ 
ಯಾವುದೇ ವಸ್ತು ಅಥವಾ ಶಕ್ತಿ ಐದಬಹುದಾದ ಗರಿಷ್ಠ ವೇಗವೆಂದರೆ ಬೆಳಕಿನ ವೇಗ. 
೧. ಇದು ಸೆಕೆಂಡಿಗೆ ಮೂರು ಲಕ್ಸ್‌ ಕಿಲೊಮೀಟರುಗಳು. ನ ಐನ್‌ಸ್ಟೆ ಪನ್‌ ಮಿತಿ 
ಯನ್ನು ಮೀರಿ ಸಾಗುವ ವ ಸು ವಾಗ ಶಕ್ತಿಯಾಗಲಿ ಭೌತವಿಶ್ವದಲ್ಲಿಲ್ಲ. ಮಹಾ 
ವೇಗದಿಂದ ಬೆಳಕಿನ ವೇಗಕ್ಕೆ: ಹೋಲಿಸಬಹುದಾದ ವೇಗದಿಂದ- ಚಲಿಸುವಾಗ 
ಕಾಲಪ್ರವಾಹ ಮಂದವಾಗುತ್ತದೆ. ಸೂ ಗುರುತ್ವಾಕರ್ಷಣ ವಲಯಗಳ, ಅಂದರೆ 
ಸೂರ್ಯನಿಗೆ ಮಾತ: ನಕ್ಬತ್ರಗಳ, ಸನಿಹದಲ್ಲಿ ಬೆಳಕು ಹಾಯುವಾಗ ಆದು . 
ಬಾಗುವುದು. ಆದ್ದರಿಂದ ಚ (ಭೂಮಿಯುಮೇಲಿನ) ವ್ಯವಹಾರಗಳನ್ನು 
ಬಿಟ್ಟು ವಿಶಾಲ ವಿಶ ದಲ್ಲಿ “ನಕ್ಷ ಸತ್ರಗಳ ಆಡುಂಬೋಲದಲ್ಲಿ- ಬೆಳಕಿನ ವೇಗಕ್ಕೆ | 
ಸನ್ನಿ ಹತನಾಗುವ ವೇಗಗಳಿಂದ ಧಾವಿಸುವುದು ಸಾಧ್ಯವಾದರೆ ಆಗ ಕಾಲರಾಯ ನಮಗೆ ' 
ಸೋಲುವುದು ಖರೆ (ಅಂದ ಹಾಗೆ ಮನುಷ್ಯ ಇಂದು ತಲಪಿರುವ ಅತ್ಯಂತ ಹೆಚ್ಚಿನ 
ಹವೆ ಸೆಕೆಂಡಿಗೆ ಸುಮಾರು 15 ಕಿಮೀ ಮಾತ್ರ). 


ಕಾಲಬಾಣ 
ಕಾಲಬಾಣದ ಚಲನೆ ಒಂದೇ ದಿಶೆಯದು : ; ” ಒಂದೇ ಗತಿಯದು. ನಮ್ಮ 
ದೇಹದಲ್ಲಿಯೂ ಸುತ್ತ ಮುತ್ತಲಲ್ಲಿಯೂ ನಡೆಯುವ ಎಲ್ಲ ಘಟನೆಗಳೂ ಇವನ್ನು, 
ಸಮರ್ಥಿಸುತ್ತವೆ. ಆದರೆ ಮನುಷ್ಯ ನ ಊಹಾಪೋಹಗಳಿಗೆ. ಮಿತಿ ಇಲ್ಲ. ಜತ 
ಯನ್ನು ಹಿಮ್ಮೊಗಗೊಳಿಸಲು ಸಾಧ್ಯ ವಾದೀತೇ ? ಭೂತಕಾಲದ ಗರ್ಭವನ್ನು ಹೊಕ್ಕು 


ಕಾಲ ೪೫ 


ಓಂದಿಗೇ ತಾರುಣ್ಯವನ್ನು ಗಳಿಸ್ಸಿ ಈ ಲೋಕದ ಸಂತೋಷ ಸಮೃದ್ಧಿ ಗಳನ್ನು 
ಮಗುದೊಮ್ಮೆ ಅನುಭನಿಸಲಾದೀತೇ ? ಪುರಾಣಪುರುಷ ಯಯಾತಿ ಈ ಸೌಭಾಗ್ಯ 
| ಪಡೆದಿದ್ದನಂತೆ. ಇನ್ನು ದೇವತೆಗಳು ಅಜರಾಮರರು, ವಾಸ್ತವ ಜಗತ್ತಿನಲಿ ಇವು 
| ಎಂದೂ ಸಾಧ್ಯವಾಗವು. 4 
ರಿಲೆಟಿನಿಟ ಸಿದ್ಧಾಂತವನ್ನು ಆಧರಿಸಿ ವಿಜ್ಞಾನಿಗಳು ಕೆಲವು ಆಕರ್ಷಕ ನೂತನ 
ಕಲ್ಪನೆಗಳನ್ನು ಮಂಡಿಸಿದ್ದಾರೆ, ಬೆಳಕಿನ ವೇಗವನ್ನು ಸಮೀಪಿಸಿದಂತೆ ಕಾಲದ ಚಲನೆ 
ಮಂದವಾಗುವುದು ಸರಿಯಷ್ಟೆ. ನೀವು ಪುಷ್ಪ ಕ ನಿಮಾನವೇರಿ ಆಕಾಶದ ಅತ್ಯಾಕರ್ಷಕ 
y ಮತ್ತು ಪ್ರಕಾಶತಮ ನಕ್ಷತ್ರವಾದ ಲುಬ್ಬ ಕದೆಡೆಗೆ ಸಾಕ್ಷಾತ್‌ ಬೆಳಕಿನ ವೇಗದಿಂದಲೇ 
ಪ್ರಯಾಣ ಹೊರಟರಿ ಎಂದು ಭಾವಿಸೋಣ, ಆ ನಕ್ಷತ್ರವನ್ನು ತಲಪಲು ಒಂಬತ್ತು 
' ಭೂಮಿವರ್ಷಗಳ ಕಾಲ ನೀವು ಧಾವಿಸಬೇಕಾಗುವುದು. ಲುಬ್ಬಕವನ್ನು ತಲಪಿದೊಡನೆ 
" ಅಲ್ಲಿಂದ ನೀವು ಭೂಮಿಗೆ ಅದೇ ವೇಗದಿಂದ ಜಿಗಿದು ಮತ್ತೆ ಒಂಬತ್ತು ಭೂಮಿವರ್ಷಗಳು 
' ಉರುಳುವಾಗ ಸುಂದರ ವಸುಂಧರೆಯನ್ನು ತಲುಪುವಿರಿ ಎಂದೂ ಭಾವಿಸೋಣ. 
' ಭೂನಿವಾಸಿಗಳಿಗೆ ಈ ಅವಧಿಯಲ್ಲಿ ಹದಿನೆಂಟು ವರ್ಷಗಳೇ ಸಂದುಹೋಗಿದ್ದರೂ 
ನಿಮಗೆ ಮಾತ್ರ ಕೇವಲ ಒಂದು ಹಗಲು ಸಂದ ಅನುಭವವಾಗಿರುತ್ತದೆ! ಹಾಗಾದರೆ 
| ಕಾಲಎಂದರೇನು? 1 
ಈ ಹಿಂದೊಮ್ಮೆ ರೈವತನೆಂಬ ಖಷಿ ತನ್ನ ಸುಕುಮಾರಿಗೆ ವರಾನ್ವೇಷಣೆ ಮಾಡಲು 
ಹೊರಟ. ಅಲ್ಲಿ ಇಲ್ಲಿ ಅರಸುವುದೇಕೆ, ಸಾಕ್ಷಾತ್‌ ವಿಶ್ವಕರ್ತ್ಯ ಬ್ರಹ್ಮನನ್ನೇ ಈಕೆಗೆ 
ಆತ ವಿಧಿಸಿರುವ ಪತಿ ಯಾರೆಂದು ಕೇಳಿಬಿಡೋಣ- ಹೀಗೆ ಯೋಚಿಸಿದ ರೈವತ ಅತಿ 
ವೇಗದಿಂದ ಬ್ರಹ್ಮಲೋಕಕ್ಕೆ ಮಗಳ ಸಮೇತ ಹೋಗಿ ಬ್ರಹ್ಮನೆದುರು ತನ್ನ ಸಮಸ್ಯೆ 
ಯನ್ನು ಇಟ್ಟ. 
"ಭೂಮಿಯಲ್ಲಿರುವ ಎಲ್ಲ ಮಹಾಪುರುಷರ ಹೆಸರುಗಳನ್ನೂ ಹೇಳು, ನಾನು 
೫ ನೆನಪು ಮಾಡಿಕೊಳ್ಳುವೆನು'' ಎಂದನು ಬ್ರಹ್ಮ. 
| ರೈವತ ಹೇಳಿದ ಹೆಸರುಗಳನ್ನು ಕೇಳಿ ಅವನು ನಕ್ಕು “ಅವರೆಲ್ಲ ನೀನು 
ಭೂಮಿಯಿಂದ ಹೊರಟಾಗ ಇದ್ದವರು ನಿಜ. ಆದರೆ ಇಲ್ಲಿ ನೀನಿರುವ ಒಂದೊಂದು 
ಕ್ಷಣದಲ್ಲಿಯೂ ಭೂನಿವಾಸಿಗಳಿಗೆ ಲಕ್ಷಾಂತರ ವರ್ಷಗಳೇ ಸಂದುಹೋಗುತ್ತವೆ. 
ಸ ಆದ್ದರಿಂದ ಆ ಪುರುಷರು ಯಾರೂ ಈಗ ಅಲ್ಲಿಲ್ಲ. ನೀನೀಗ ಮರಳು. ಭೂಮಿಯನ್ನು 
' ತಲಪುವಾಗ ಅಲ್ಲಿ ದ್ವಾಪರಯುಗ ನಡೆಯುತ್ತಿರುವುದು, ಬಲರಾಮ ಎಂಬವರಿಗೆ 
' ಥಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು” ಎಂದ. 
ವಿಶ್ವಕಾಲವೇ ಬೇಕಿ, ಭೂಮಿಕಾಲನೇ ಬೇರೆ. ಹಾಗಾದರೆ ಕಾಲ ಎಂದರೇನು? 
ಇನ್ನು ಬೆಳಕಿನ ವೇಗವನ್ನು ಮೀರಿ ನೀವು ಜಿಗಿದುದಾದರೆ ನಿಜಕ್ಕೂ ಭೂತ 
ಕಾಲಜಬೆಡೆಗೆ ತೆರಳಬಲ್ಲಿರಿ. ಗಾಂಧಿ ಅಜ್ಜ ಯ್ಯನೆದುರು "ವೈಷ್ಣವ ಜನತೋ' ಹಾಡಿ, 
ಕ ಗೌತಮ ಬುದ್ಧ ನೆದುರು "ಬುದ್ಧಂ ಶರಣಂ ಗಚ್ಛಾಮಿ' ಎಂದು ನುತಿಸಿ, ವೇದಕಾಲದ 


೪೬ ವಿಜ್ಞಾನ ಕರ್ಣಾಟಕ 


ಜುಹಿಗಳ ಆಶೀರ್ವಾದ ಪಡೆದು, ಹೀಗೆ ಕೊನೆಯಿಲ್ಲದೆ, ಹೋಗುತ್ತಿರಬಹುದು, ಎಂಜಿ 
ಮುಂದಿನ ಕಗ್ಗ : 


ಬೆಳಕಿನ ವೇಗಕ್ಕಿಂತಲು ರಭಸದಿ 
ಓಡುವ ಪೋಕರಿ ಹುಡುಗಿ ಉಷಾ 
ಐನ್‌ಸ್ಟೈ ನರ ರಿಲೆಟವಿಟಿ ಕ್ರಮದಲಿ 
ಜಗು ಇಳಿದಳು ಕಳೆದ ಜಾ 


ಹಾಗಾದರೆ ಕಾಲ ಎಂದರೇನು? 

ಈಗ್ಗೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಒಬ್ಬ ಖುಷಿ ಈ ಪ್ರಶ್ನೆ 
ಎತ್ತಿದ. ಅವನೇ ಮುಂದುವರಿದು ವಿವರಣೆ ನೀಡಿದ ":ತಿಳಿದವನಿಗೆ ಇದರ ಉತ ರವನ್ನು 
ವಿವರಿಸುವುದು ಅನಗತ್ಯ, ತಿಳಿಯದವರಿಗೆ ಅಸಾಧ್ಯ. ಕೆ 


ಈರುಣ ಎನ್‌. ಮಾಲೂರ್‌ 


ಕೀಟಗಳ ಭಾಷೆ 


ಮಳೆಬಂದ ದಿನ ಅಸಂಖ್ಯಾತ ಕೀಟಗಳು ದೀಪದ ಸುತ್ತಲೂ ಹಾರಾಡುತ್ತಿರು 
ವುದನ್ನು ಸಾಮಾನ್ಯವಾಗಿ br ಗಮನಿಸಿದ್ದೇವೆ. ಅವು ಗುರಿ ಇಲ್ಲದೆ ಹಾರಾಡು 
ತ್ರಿವೆಯೇ? ಅಥವಾ ಅವುಗಳ: ಹಾರಾಟದಲ್ಲಿ ಯಾವುದಾದರೂ ಉದ್ದೇಶವಿದೆಯೇ? 
ಎಲ್ಲ ಕೀಟಿಗಳೂ ಇದ್ದಕ್ಕಿದ್ದಂತೆ ಪರಸ್ಪರ ಆಕರ್ಷಿತವಾಗಿವೆಯೇ ಢಾ ಅವು ಯಾವು : 
ದರೂ ಸಂದೇಶವನ್ನು ಚಯ ತ್ರಿರುವುದಾದರೆ ಅದು ಯಾವ ಭಾಷೆಯಲ್ಲಿರ 
ಬಹುದು? ಹೇಗೆ ಸಂಸರ್ಗವನ್ನಿ ಟ್ಟು ಕಂಡಿರಬಹುದು? ಈ ಅಂಶಗಳು ಸೂಕ್ಷ್ಮವಾಗಿ 
ಪರಿಶೀಲಿಸಿದಾಗ ಮಾತ್ರ ನವ್‌ ಹೊರತು ಸುಲಭವಾಗಿ ಅರ್ಥವಾಗದ 
ವಿಷಯಗಳಾಗಿವೆ. 

& ಮಾನವರಂತೆ ಪ್ರಾಣಿಗಳೂ ಪ ಪ್ರತಿನಿತ್ಯದ ಹಲವಾರು ಕಾರ್ಯ ಚಟುವದಓಕೆಗಳಲ್ಲ 
ಯಾವುದಾದರೂ ಒಂದು ರೀತಿಯಲ್ಲಿ ಪರಸ್ಪರ ಸಂಪರ್ಕವನ್ನು ಇಟ್ಟು ಕೊಳ್ಳ ಲೇ ಬೇಕು. 
ಪ್ರಾಣಿಗಳು ಸಂಗಾತಿಗಳನ್ನು said ಆಹಾರ PR ಪರಿಸರದಲ್ಲಿ 
ಗುಪ್ತವಾಗಿ ಸನ್ನಿಹಿತವಾಗುತ್ತಿರುವ ಅಪಾಯದ ಬಗ್ಗೆ ತಮ್ಮ ಗುಂಪಿಗೆ ಎಚ್ಚರಿಕೆ 
ನೀಡುವಾಗ ಇತ್ಯಾದಿ ಕಾರ್ಯಗಳಲ್ಲಿ ಸಂಪರ್ಕ ಸಂಜ್ಞೆಗಳನ್ನು ಉತ್ಪತ್ತಿ ಮಾಡುವು 
ವೆಂಬುದು ವಾಸ್ತವ ಸಂಗತಿ. ಇಂತಹ ಸಂಜ್ಞೆಗಳು ಪ್ರಾಣಿಗಳಲ್ಲಿ ಎರಡು ಬಗೆಯೆಂದು 
ತಿಳಿದು ಬಂದಿದೆ. ಅವು (ಅ) ರಾಸಾಯನಿಕ ಮತ್ತು (ಆ) ಭೌತಿಕ ಸಂಪರ್ಕ ಸಂಜ್ಞೆಗಳು. 
ವಾತಾವರಣಕ್ಕೆ ಕಳುಹಿಸಲ್ಪ ಟ್ರ, ಇಂತಹ ಸಂಜ್ಞೆ ಗಳಲ್ಲಿ ತಮಗೆ ಅವಶ್ಯಕವಾದ 
ಸಂಜ್ಞೆ ಯನ್ನು ಆರಿಸಿಕೊಳ್ಳ ಲು "ತಿನ್ನ ಸೂಕ್ಷ ಗ ಹೀ ಭಾಗಗಳನ್ನೂ ಸಹ ಅವು 
ಹೊಂದಿರಲೇ ಬೇಕು, ಭಃ ಸಂಪರ್ಕ "ವಿಧಾನವನ್ನು ಸಂಕ್ಷಿಪ್ತವಾಗಿ ಈ ರೀತಿ ವಿವರಿಸ 
ಬಹುದು. 

WO 1. ಸ್ಪರ್ಶ ರಚನೆ (Tactile system) : ಕೀಟಗಳು ಸಮಾಚಾರವನ್ನು ಸಾಗಿ 
ಸಲು «4 ಸ್ಪರ್ಶ ವಿಧಾನ ವನ್ನು ಬಳಸುತ್ತ ವೆ. ಇರುವೆಗಳು ಒಂದನ್ನೊಂದು ತಮ್ಮ 
ಸ್ಪ ೯೨0 ಗಳಿಂದ ಮುಟ್ಟಿ ಅವು ತಮ್ಮ ಜಾತಿಯನೇ ಎಂದು ತಿಳಿದು ಸುದ್ದಿ ್ರಿಯನ್ನು 
| ಪರ್ಗಾಯಿಸುವುವು, ಕಂಬ ಇತರೆ ಇರುವೆಗಳೂ ಇದೇ ವಿಧಾನವನ್ನು ಅನುಸರಿಸುವುವು. 


೪೮ ವಿಜ್ಞಾನ ಕರ್ಣಾಟಕ 


2. ರಾಸಾಯನಿಕ ಸಂಜ್ದೆಗಳು (Chemical signals) : ಇದು ಅತಿ” 
ಹೆಚ್ಚಾಗಿ ಬಳಕೆಯಲ್ಲಿರುವ ಸಂಪರ್ಕಸಾಧನ... ದೂರದ ಸಂಪರ್ಕಕ್ಕೆ ಸಹಾಯಕವಾದ | 
ಈ ವಿಧಾನದಲ್ಲಿ ಕೀಟಗಳು ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾ ದಿಸುವುವು. " 
ಇವುಗಳಲ್ಲಿ ಕೆಲವು ಅತಿಬೇಗ ಆವಿಯಾಗುವುವು. ಸಂಜ್ಞೆ ಗಳನ್ನು. ಹೊತ್ತುಸಾಗುವ i 
ರಾಸಾಯನಿಕ ಪದಾರ್ಥಗಳಿಗೆ ಎಕ್ಟೋಹಾರ್ಮೋನ್ಸ್‌ ಅಥವಾ ಫೆರೊಮೋನ್ಸ್‌ ಎಂದು. 
ಹೆಸರು, ಪ್ರತಿಜಾತಿಗೂ ನಿರ್ದಿಷ್ಟ ಫೆರೊಮೋನ”ಗಳಿರುತ್ತವೆ ಎಂಬುದು ಆಶ್ಚರ್ಯದ y 
ಸಂಗತಿ, ಅವು ಪ್ರಾಣಿಗಳಲ್ಲಿ ಉಂಟುಮಾಡುವ ಪ್ರತಿಕ್ರಿಯೆಯನ್ನಾಧರಿಸಿ ಎರಡು 1 
ಪ್ರಧಾನ ವರ್ಗಗಳಾಗಿ ವಿಂಗಡಿಸಬಹುದು : 

(ಆ) ವಿಮೋಚನಾ ಫೆರೊಮೋನ್ಸ್‌ (8010508 pheromones), 

(ಆ) ಪ್ರವೇಶಕ ಫೆರೊಮೋನ್ಸ್‌ (Primer pheromones). 

(ಅ) ವಿಮೋಚನಾ ಫೆರೊಮೋನ್‌'ಗಳಲ್ಲಿ 
(1) ಲಿಂಗಾಕರ್ಷಕಗಳು (Sex attractants), 


(11) ಅಪಾಯ ಸೂಚಕ ಫೆರೊಮೋನ್ಸ್‌ (Alarm pheromones), 
ಮತ್ತು (111) ಸೇರ್ಪಡೆ ಫೆರೊಮೋನ್ಸ್‌ (Recruitment pheromones) 
ಎಂದು ಮೂರು ಮೂಲ ವಿಧಗಳಿವೆ. ಇವುಗಳನ್ನು ಸ್ಕೂಲವಾಗಿ ತಿಳಿಯೋಣ. ‘ 

(1) ಲಿಂಗಾಕರ್ಷಕಗಳು: ಪ್ರತಿ ಜಾತಿಗೂ ನಿರ್ದಿಷ್ಟವಾಗಿರುವ ಈ ಲಿಂಗಾ ' 
ಕರ್ಷಕಗಳು ಕೂಡುವ ಸಂಗಾತಿಗಳಿಗೆ ಸಂಜ್ಞೆ ಮಾಡುವುದರಲ್ಲಿ ಸಹಾಯಕವಾಗಿವೆ, ' 
ಹೆಣ್ಣು ಪತಂಗವು ರಾಸಾಯನಿಕ ಪದಾರ್ಥಗಳನ್ನು ಗಾಳಿಯಲ್ಲಿ ಬಿಟ್ಟು ಬಹುದೂರ ' 
ದಲ್ಲಿರುವ ಗಂಡನ್ನು ಆಕರ್ಷಿಸುವುದು, "" ಚಕ್ರವರ್ತಿ ಪತಂಗ ”ವು ಹನ್ನೊಂದು ಕಿಲೋ ಶಿ 
ಮಾಟರ್‌ ದೂರದವರೆವಿಗೂ ಆಕರ್ಷಿಸ ಬಲ್ಲದು ಎಂದು ಕಂಡುಬಂದಿದೆ. ಲಿಂಗಾಕರ್ಷಕ ' 
ಗಳಲ್ಲಿರುವ ರಾಸಾಯಥಿಕ ಪದಾರ್ಥಗಳನ್ನು ಬೇರೆ ಬೇರೆ ಕೀಟಗಳಿಂದ ಬೇರ್ಪಡಿಸಿದ್ದಾರೆ | 
ಉದಾಹರಣೆಗೆ, ವಾಣಿಜ್ಯ ರೇಷ್ಮೆ ಸತಂಗ “ ಬಾಂಬಿಕ್ಸ್‌ ಮೊರಿ ಯಿಂದ ಒಂದು ವಸ್ತು ' 
ವನ್ನು ಬೇರ್ಪಡಿಸಿ ಅದನ್ನು “ಬಾಂಬಿಕಾಲ”” ಎಂದು ಕರೆದಿದ್ದಾರೆ, ಇದು ಸಮಾನ ' 
ಘಟಕ ವೈ ಪರೀತ್ಯದವುಗಳಿಗಿಂತ (isomers) ಹೆಚ್ಚು ಚುರುಕಾದುದೆಂದು ತಿಳಿದು | 
ಬಂದಿದೆ. ಕೊರವಂಜಿ ಪತಂಗವೂ ಒಂದು ರೀತಿಯ ವಸ್ತುವನ್ನು ಉತ್ಪತ್ತಿ ಮಾಡುವುದು. { 
ಇದಕ್ಕೆ “ ಜಿಪ್ಪಾಲ್‌” ಎನ್ನುವರು. ಈವರೆವಿಗೂ ಸುಮಾರು 12-13 ಲಿಂಗಾಕರ್ಷಕ 
ಗಳನ್ನು ವಿವಿಧ ಕೀಟಿಗಳಲ್ಲಿ ಗುರುತಿಸಲಾಗಿದೆ. | 

(11) ಅಸಾಯಸೂಚಕ ಫೆರೊನೋನ್‌ ಗಳು -: ಮುಖ್ಯವಾಗಿ ಸಾಂಘಿಕ 
ಪ್ರಾಣಿಗಳಿಂದ, ತಮ್ಮ ಸಮೂಹಕ್ಕೆ ಮುಂಬರುವ ಅಪಾಯ ಸೂಚಿಸಿ ಎಚ್ಚರಿಸುವಾಗ. 
ಈ ಪೆರೊನೋನ್‌ಗಳು ಉಪಯೋಗಿಸಲ್ಪಡುವುವು, ಈ ದಿಸೆಯಲ್ಲಿ ಬಹುಶಃ ಎಲ್ಲ 
ಪ್ರಾಣಿಗಳ ವರ್ತನೆಯೂ ಒಂದೇ ಆಗಿರುವುದು. ಅವು ಮೊದಲು ಸೂಕ್ಷ್ಮಾಭಿಸರಣ. 


ಕೀಟಗಳ ಭಾಷೆ ೪೯ 


ತಂತ್ರ (Osmotactically) ರೀತಿಯಲ್ಲಿ ಅಲ್ಪ ಫೆಕೊಮೋನ್‌ ಕೇಂದ್ರೀಕರಣ ಮೂಲ 
ದತ ನಿಲ್ಲುವುವು, ಮತ್ತು ಹೆಚ್ಚು ಫೆರೊಮೋನ” ಕೇಂದ್ರಿ ೇಕರಣದಲ್ಲಿ ಉನ್ಮಾದದಿಂದ 
ಕಾರ್ಯಚಟುವಟಓಕೆಯಲ್ಲಿ ಎ ಒಂದು ಜಜ್ಜಿ ಹೋದ ಇರುವೆಯ ದೇಹ 
ವನ್ನು ಗೂಡಿನ ದ್ವಾ ರದಬಳಿ ಇಟ್ಟಾ ಗೃ ಒಂದು ಸಿಂಟಿಮಾಟರ್‌ ಅಂತರದಲ್ಲಿ ಹರಿದಾಡು 
ತಿರುವ ಎಲ್ಲ I ಇಯಿಚಿಗಳನ ಅಸಾಯಸೂಚಕ ಫೆರೊಮೋನಿನ ವರ್ತನೆಯಿಂದ 
ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಸಾಮಾನ್ಯವಾಗಿ ಕಂಡು ಬಂದಿದೆ. ಈ ಫೆರಕೊಮೋನ್ಸ್‌ 
ಲಿಂಗಾಕರ್ಷಕಗಳಂತೆ ನಿರ್ದಿಷ್ಟ ಜಾತಿಗೆ ಸೇರಿದವುಗಳಲ್ಲ. “ ಅಕ್ಯಾಂಥೊಮಯೋಪ್ಸ್‌ 
ಕ್ಲಾವಿಂಜರ್‌” ಇರುವೆಯು ಉತ್ಪಾದಿಸುವ ಅಪಾಯಸೂಚಕ ಫೆರೊಮೋನ" ಸಿಟ್ರ ಹು 
ಸಿಟ್ರೊನೆಲ್ಲಾಲ್‌, ಆ ಆನ್‌ಡೆಕೇಫ್‌ ಮತ್ತು ಟಿ ಸ್ರ ಡೆಕೇನ್‌ನಂತ ಅನೇಕ ಕಾ 
ಪದಾರ್ಥಗಳ ರೀತಿಯವು. ಜೇನುನೊಣಗಳು ತಮ್ಮ ಸಮೂಹಕ್ಕೆ ಅಪಾಯನಿದೆ 
'ಎಂದು ತಿಳಿದಾಗ ಹೊಟ್ಟಿ ಯ ಹಿಂಭಾಗವನ್ನು ಎತ್ತಿ ಶತ್ರುವನ್ನು ಚುಚು ಿವುವು. ಅದೇ 
ಸಮಯದಲ್ಲಿ ಹಾಯ ಸಾಟಕ ರಾಸಾಯನಿಕ ವಸ್ತುವನ್ನೂ ಶತ್ರುವಿನ "ನೇಹದೊಳಕ್ಕೆ 
'ಬಿಡುವುವು. ಇದರಿಂದ ಇತರ ಜೇನುನೊಣಗಳು ಶತ್ರುವನ್ನು ಅದೇ ಸ ಸ್ಥಳದಲ್ಲಿ ಅಥವಾ 
ಅದರ ಸಮಾಪದಲ್ಲಿ ಆಕ್ರಮಣಮಾಡಿ ಚುಚ್ಚುವುವು. 

ಅಪಾಯಸೂಚಕ ಫೆರೊಮೋನ್‌'ಗಳು ರಕ್ಷಣಾ ವಿಧಾನವನ್ನು ಸೂಚಿಸುತ್ತವೆ. 
ಅಕ್ಯಾಂಥೊಮಯೋಪ್ಸ್‌ ಕ್ಲಾವಿಂಜರ್‌ನಲ್ಲಿ ದವಡೆ ಅಥವಾ ಡ್ಯೂಸೊರ್ಸ್‌ ಗ್ರಂಥಿಗಳು 
ಎರಡು ಭಿನ್ನವಾದ ಪದಾರ್ಥಗಳನ್ನು ಸ್ರವಿಸುವುವು. ದವಡೆ ಗ್ರಂಥಿಗಳು ವ್ಯಾಪಕವಾದ 
ಸಾಂದ್ರಿ ಕೃ ತ ಟಿರ್‌ಪೆ ೇನ್‌ಗಳನ್ನು (1೮೯೦7೦5) ಸ್ರವಿಸುವುವು. ಅವು ರಕ್ಷಣಾ 
ಕರ್ಷಿತಗಳಾಗಿ (defensive 2160) ಕಾರ್ಯ - ನರ್ನಹಿಸಬಲ್ಲವು. ಡ್ಯೂಪೊರ್‌) 
ಗ್ರಂಥಿಯು ಒಂದು ಅನುಷಂಗಿಕ ಗ್ರಂಥಿ. ಇದು ಪಾರ್ಮಿಕ್‌ ಆಮ್ಲವನ್ನು ಸ್ರವಿಸುವ 
ನಂಜುಗ್ರಂಥಿ. ಇದರ ಜೊತೆಗೆ ಇತರ ರಾಸಾಯನಿಕ ವಸ್ತುಗಳನ್ನೂ ಸ್ರಎಸುವುನು 
ಚುಚ್ಚುವ ಕ್ರಿಯೆಯಲ್ಲಿ ಫಾರ್ಮಿಕ್‌ ಅಮ್ಲ ಮತ್ತು ಹೈಡ್ರೊಕಾರ್ಬನ್‌ಗಳು ಅಪಾಯ 
ಸೂಚಕ ಫೆರೊಮೋನ್‌ಗಳಲ್ಲದೆ, ಫಾರ್ಮಿಕ್‌ ಆಮ್ಲದ ಪ್ರಸರಣಾ ಕಾರ್ಯಭಾರಿ 
ಗಳಾಗಿಯೂ ವರ್ತಿಸುತ್ತವೆ, 

(111) ಸೇರ್ಪಡೆ ಫೆರೊನೋನ?*ಗಳು : ಇವುಗಳನ್ನು ಸಾಂಭಕ ಕೀಟ 
ಗಳಂತಹ ದುಂಬಿ, ಇರುವೆ ಮತ್ತು ಗೆದ್ದಲು ಹುಳುಗಳಲ್ಲಿ ಗುರುತಿಸಲಾಗಿದೆ. ಜಾಡ 
ಗುರುತು ಹೆಚ್ಚುವ ವಸ್ತುಗಳನ್ನು ಸೇರ್ಪಡೆ ಕಾರ್ಯದಲ್ಲಿ ಉಪಯೋಗಿಸುವುವು. ಅಲ್ಲದೆ 
ತನ್ನ ಗುಂಪಿನ ಇತರರಿಗೆ ದೂರ ಸಂಚಾರದ ಮಾರ್ಗದರ್ಶಿಗಳಾಗಿ ಬಳೆಸುವುವು. ಈ 
ಕ್ರಿಯೆಯು ಜೇನುನೊಣಗಳಲ್ಲಿ ಸಾವಿರಾರು ಮಾಟಿರುಗಳವರೆಗ್ಳೂ ಭೂಕೀಟಿಗಳಲ್ಲಿ 
 ಫೆಲವು ಮಾಟರುಗಳವರಿಗೂ ವ್ಯಾಪಿಸಿರುತ್ತ ಡೆ. 

ಭೂಕೀಟಿಗಳು ಮತ್ತು ಹಾರುವ ಕೀಟಗಳು ವಿವಿಧ ರೀತಿಯ ಜಾಡಗುರುತು 
ಗಳನ್ನು ಬಳಸುವುವು. ಎಡಬಿಡದೆ ಜಾಡಗುರುತನ್ನು. ಉಪಯೋಗಿಸುತ್ತಿರುವ ಕೀಟ 


oe ವಿಜ್ಞಾನ ಕರ್ಣಾಟಕ 


ಗಳೆಂದರೆ ಭೂಕೀಟಗಳು, ಬೆಂಕಿಇರುವೆ ಸೊಲೆನಾಬ್‌ಸಿಸ್‌ ಸೊಕ್ತಿಸ್ಸಿಮ, ಅದರೆ 
ಕೊಂಡಿಯನ್ನು ಎಳೆಯುತ್ತಾ ಲೇಖನಿ ಮಸಿಯಿಂದ ಗೆರೆ ಎಳೆದಂತೆ ಜಾಡಗುರುತು 
ಮಾಡುವುದು. | 

ಜೇನುನೊಣಗಳು ಗೂಡನ್ನು ಗುರುತಿಸುವುದೇ ಅಲ್ಲದೆ ನೆಸನೊಫ್‌ ಗ್ರಂಥಿಯ 
' ಘಟಕಾಂಶಗಳಿಂದ ಸಮೃದ್ಧವಾದ ಆಹಾರವಿರುವೆಡೆ ಸತ್ತೆ ಮಾಡುವುವು. ಈ ಗ್ರಂಥಿಯ 
ಪ್ರಮುಖ ಘಟಿಕಾಂಶ ಜೆರನಿಯೊಲ್‌, ಬೇರೆ ದುಂಬಿಗಳನ್ನು ಆಕರ್ಷಿಸುವುದರಲ್ಲಿ ಇದರ ' 
ಪಾತ್ರ ಹೆಚ್ಚು. 

ಆಹಾರ ಹುಡುಕುವ ದುಂಬಿ, ಆಹಾರ ದೊರಕುವ ಸ್ಥಳವನ್ನು ಗುರುತಿಸಿದ 
ನಂತರ ತನ್ನ ಗೂಡಿಗೆ ಹಿಂತಿರುಗುವಾಗ ಆ ಪ್ರದೇಶದ ಕೊಂಬೆಗಳು ಅಥವಾ ಎಲೆಗಳ 
ಮೇಲೆ ಜಾಡಗುರುತುಗಳನ್ನು ಬಿಡುತ್ತವೆ. ಈ ಗುರುತುಗಳು ಆಹಾರ ಹುಡುಕುತ್ತಿರುವ 
ಇತರ ದುಂಬಿಗಳಿಗೆ ಉಸಯೋಗವಾಗುವುವು. ಇತರ ಸಂದರ್ಭಗಳಲ್ಲಿ ಈ ಜಾಡಗುರುತು 
ಗಳನ್ನು ಗೂಡು ಸರಿಪಡಿಸುವಿಕೆ ಮತ್ತು ಕೆಲಸಗಾರ ನೇಮಕ ಇತ್ಯಾದಿ ಕಾರ್ಯಗಳಲ್ಲಿ 
ಉಪಯೋಗಿಸುತ್ತವೆ. 

(ಆ) ಪ್ರನೇಶಕ ಫೆರೊನೋನ್‌ಗಳು : ಇವು ವಿವಿಧ ರೀತಿಯ ಕಾರ್ಯ 
ನಿರ್ವಾಹಕ ವಸ್ತುಗಳು. ದುಂಬಿಯ ದವಡೆಗ್ರಂಥಿ ಸ್ರವಿಸುವ ಕೆಟೊಡೆಸೆನೊಯಕ್‌ 
ಆಮ್ಲ ಗೂಡಿನಲ್ಲಿ ದುಂಬಿಗಳ ವರ್ತನೆಯನ್ನು ಹತೋಟಯಲ್ಲಿಡುವುದು. ಈ ಸಂಯುಕ್ತ 
ವಸ್ತುವನ್ನು ಕನ್ಯಾರಾಣಿ ಸ್ರವಿಸುವುದರಿಂದ ಇದು ಲೈಂಗಿಕ ಫೆರೆಮೋನ್‌, ಗಂಡು 
ನೊಣಗಳನ್ನು ಆಕರ್ಷಿಸಲು ಉಪಯುಕ್ತವಾಗಿದೆ. ಬೇಕೆ ಸಂದರ್ಭಗಳಲ್ಲಿ ಕೂಡುವಿಕೆ ' 
ನಂತರ ಹೆಣ್ಣು ನೊಣ ಈ ಫೆರೊಮೋನ್‌ ಉತ್ಪಾದನೆಯನ್ನು ನಿಲ್ಲಿಸುವುದು, ಆದರೆ 
ರಾಣಿಜೇನು ನೊಣದಲ್ಲಿ ಹೀಗಿಲ್ಲ. 

ಹೊಸದಾಗಿ ಕೂಡಿದ ರಾಣಿ ತನ್ನ ಗೂಡಿಗೆ ಹಿಂತಿರುಗಿ ಕೆಟೊಡೆಸೆನೊಯಕ್‌ 
ಆಮ್ಲದ ಉತ್ಪಾದನೆಯನ್ನು ಮುಂದುವರಿಸುವುದು. ಈ ಆಮ್ಲ ಕೆಲಸಗಾರ ದುಂಬಿಗಳ : 
ಅಂಡಾಶಯಗಳ ಬೆಳವಣಿಗೆಯನ್ನು ನಿಯಂತ್ರಿ ಸುವುದರಲ್ಲಿ ಮುಖ್ಯವಾದುದು, ರಾಣಿಯು 
ಸ್ರವಿಸುವಿಕೆಯನ್ನು ನಿಲ್ಲಿಸಿದ ತಕ್ಷಣವೇ ಕೆಲಸಗಾರ ದುಂಬಿಗಳು ಅಂಡಾಶಯಗಳ 
ಬೆಳವಣಿಗೆಯನ್ನು ಪ್ರಾರಂಭಿಸಿ ಮೊಟ್ಟಿಯನ್ನೂ ಸಹ ಇಡುವುವು. | 

ಭೌತಿಕ ಸಂಜ್ಞೆಗಳು: ಕೀಟ ವಿಜ್ಞಾನದಲ್ಲಿ ಮಾರ್ಗದರ್ಶನ ಸಂಜ್ಞೆಗಳ ಬಗ್ಗೆ. 
ಹೆಚ್ಚಿನ ಸಂಶೋಧನೆ ನಡೆದಿದೆ. ಇವನ್ನು ಅತ್ಯಂತ ವಿವರವಾಗಿ ಅರ್ಥಮಾಡಿಕೊಳ್ಳ 
ಲಾಗಿದೆ. ಮೇಲಾಗಿ ಮಾನವ ಸರಿಯಾಗಿ ಅರ್ಥವಿವರಣೆ ನೀಡಿರುವುದೆಂದಕೆ ಜೇನ ನ 
ನೊಣದ ಸಂಜ್ಞೆ ಗಳಿಗೆನ್ನಬಹುದು.. ಇದರ ಸಮಗ್ರ ಕೀರ್ತಿಯು ಆಸ್ಟ್ರಿಯದ ಖ್ಯಾತ 
ಪ್ರಾಣಿಶಾಸ್ತ್ರಜ್ಞ ಕಾರ್ಲ್‌ ವಾನ್‌ಫ್ರಿಷ್‌ (Kari Van Frisch) ರವರಿಗೆ ಸಲ್ಲುವು ಜ್ನ” 

ಬ್ರಿಷ್‌ರವರು ಜೇನುಗೂಡಿನ ಹತ್ತಿರ ಬಣ್ಣ ಹಚ್ಚಿದ ಬಟ್ಟಲಿನಲ್ಲಿ 
ಪಾಕವನ್ನಿಟ್ಟು ವೀಕ್ಷಿಸಿದರು. ದುಂಬಿಗಳು ಒಮ್ಮೆ ಈ ಅಧಿಕ ಆಹಾರ ; | 


ಕೀಬಿಗಳ ಭಾಷೆ ೫೧ 


| ಕಂಡನಂತರ ಗೂಡಿನ ಇತರ ದುಂಬಿಗಳು ಒಡನೆಯೇ ಅದೇ ಬಟ್ಟ ಲಿಗೆ ಭೇಟಿ ಕೊಡು 
ಕ್ಕಿದ್ದುವು. ಮೊದಲು ಆಸ ಸ ಳವನ್ನು ಸಂದರ್ಶಿಸಿದ ದುಂಬಿಯು 'ತನ್ನ ಗೂಡಿನ ಇತರ 
ನ 'ದುಂಬಿಗಳಿಗೆ ಈ ನಿಷಯವನ್ನು ಬಟ್ಟಿ ಸಿರಲೇಬೇಕೆಂದು ವ್ಯಕ್ತವಾಯಿತಲ್ಲದೆ, ಹೇಗೆ 
ಎಂಬುದನ್ನು ತಿಳಿಯಲು ಪ್ರ ಪ್ರಯೋಗಗಳನ್ನು ಅತಿ ಯಾರ್‌ ನಡೆಸಿದ್ದಾರೆ. 
ಅವರು ಸಕ್ಕರೆಯ ಬಟ್ಟ ಲುಗಳನ್ನು ಗೂಡಿನಿಂದ ಬೇಕೆ ಬೇಕಿ ದೂರಗಳಲ್ಲಿ ಇಟ್ಟು 
ಭೇಟಿಕೊಟ್ಟ. ದುಂಬಿಗಳಿಗೆಲ್ಲಾ ಗುರುತುಹಾಕುತ್ತಿದ್ದರು. ಆ ದುಂಬಿಯು ಗೂಡಿಗೆ 
ಸ ಎತಿರುಗಿದರೆಂತೆರ ಅದರ ವರ್ತನೆಯನ್ನು ನೀತ್ವಿಸಿದರು. ಆಹಾರ ಹುಡುಕುವ 
' (108೩867) ದುಂಬಿಗಳು ಗೂಡಿನ ಮೇಲೆ ವಿವಿಧ ರೀತಿಯ ಚಲನ ವಿನ್ಯಾಸಗಳಿಂದ 
ತಮ್ಮ ಸಂಗಾತಿ ದುಂಬಿಗಳೊಡನೆ ಸಂಭಾಷಿಸುವ ಆಶ್ಚ ರೈ ಕರ ಸಂಗತಿಯನ್ನು ತಿಳಿದರು. 
ಇವು ತಮ್ಮ ದೇಹದ ಚಲನೆಗಳಿಂದ ಆಹಾರ ಜಾಕ್‌ "ಇಸಿ ದಿಕ್ಕು ಗಳಿಗೆ ಸಂಬಂಧಿ 
ಸಿದ ಸಷ ನೀಡುತ್ತಿರುವುದನ್ನು ಫ್ರಿಷ್‌ ಗಮನಿಸಿದರು. 
ಆಹಾರನಿರುವ ಸ್ಥಳ ಗೂಡಿಗೆ ಹತ್ತಿ ರವಿದ್ದಾಗ ದುಂಬಿಗಳು ಗೂಡಿನ ಬಳಿ 
ಬಂದು ಸುತ್ತುಕುಣಿತ (Round dance) ಮಾಡುವುದನ್ನು (ಚಿತ್ರ 1) ಫ್ರಿಷ್‌ 
ಗಮನಿಸಿದರು. ಮ ಹಿಂಡಿನಲ್ಲಿ 
ಆಹಾರ ಸಂಗ್ರಹಿಸುವ ಕಾರ್ಯವು ಬಂಜೆ 
ಹೆಣ್ಣು ಕೆಲಸಗಾರ ನೊಣಗಳಿಂದ ನಡೆಯು 
ವುದು. ಹೆಣ್ಣು ದುಂಬಿಯು ಒಮ್ಮೆ 
ಎಡಕ್ಟೂ ಮತ್ತೊಮ್ಮೆ ಬಲಕ್ಕೂ ಪರ್ಯಾಯ 
ವಾಗಿ ವೃತ್ತಾಕಾರದಲ್ಲಿ ಸುತ್ತುವುದು. ಈ 
ಕುಣಿತವು ನೆರೆಹೊರೆಯ ಜೇನುನೊಣ 
ಗಳನ್ನು ಉದ್ರೇಕಿಸುವುಧು. ಅವು ನೃತ್ಯದ 
ಹಿಂಜಿ ಗುಂಪುಗೂಡಲು ಪ್ರಾರಂಭಿಸಿ, 
ಆಹಾರ ಹುಡುಕಿರುವ ದುಂಬಿಯ ದೇಹಕ್ಕೆ 
ಚಿತ್ರ: 4 ಅಂಟಿರುವ ಹೂವಿನ ವಾಸನೆ ಹಿಡಿಯಲು 
' ಪ್ರಯತ್ನಿಸುತ್ತವೆ. ಇಷ್ಟೇ ಅಲ್ಲದೆ ಮೂಲವು ಸಮೃದ್ಧವಾಗಿದ್ದರೆ ನೃತ್ಯ ಹುರುಪಿ 
' ಫಿಂದಲೂ ಮತ್ತು ದೀರ್ಫವಾಗಿಯೂ ಇರುವುದನ್ನು ಫ್ರಿಷ್‌ ಗಮನಿಸಿದರು, ನೃತ್ಯ 
ಉತ್ಸಾಹಭರಿತವಾದಷ್ಟೂ ಗೂಡಿನ ಸಂಗಾತಿಗಳಲ್ಲಿ ಹೆಚ್ಚು ಹೆಚ್ಚು ಪ್ರತಿಕ್ರಿ ಯೆ 
ತಕೋರಿಬರುತ್ತಿ ತ್ತು. ಹೊಸದಾಗಿ ಸೇರಿದ ಕೆಲಸಗಾರ ಟಂ ಸಹ ಹಾರಿ ಬಂದು 
| ಅದೇ ಹೂವನ್ನು ಹುಡುಕಿ 'ಮಕರಂದ ಸಂಗ್ರಹಿಸಿ ಹಿಂತಿರುಗಿದನಂತರ ಬೇಕೆ' ನೊಣಗಳ 
| ಸೇರ್ಪಡೆಗಾಗಿ ನೃತ್ಯಮಾಡುತ್ತಿದ್ದವು, ಆಹಾರವು ಕಡಿಮೆಯಾದಾಗ ನೃತ್ಯವೂ ನಿಧಾನ 
ವಾಗುತ್ತಿತ್ತು. ಅನಂತರ ಕೆಲಸಗಾರ ಜೇನುನೊಣಗಳು ' ಬೇರೆ ಹೂಗಳತ್ತ ಧಾವಿಸು 
ದ್ದವು ವು, ಅಲ್ಲದೆ ನಭ ಆಹಾರದ ಮೂಲವನ್ನು ಕಂಡಕೂಡಲೆ ಅದನ್ನು ಗುರುತಿಸಿದ 


ಇಂ ವಿಜ್ಞಾನ ಕರ್ಣಾಟಕ 


ಜೇನುನೊಣಗಳು ಗೂಡಿನ ಮೇಲೆ ಉಶ್ಸಾಹಭರಿತ ನೃತ್ಯಮಾಡಿ ಹೊಸ ನೊಣಗಳನ್ನು 
ಸೇರಿಸುತ್ತಿದ್ದವು, ವೃತ ತ್ರಕುಣಿತವು ಹೀಗೆ "ಜೇನುಗೂಡಿನ ಹಶ್ತಿರ ನಿರಂತರವಾಗಿ ಆಹಾರ 
ದೊರೆಯುವುದನ್ನು ತಿಳಿಯಲು ಉಪಯುಕ್ತವೆನಿಸುತ್ತಿತ್ತು. ಜೇನುನೊಣಗಳು 
ಹಲವಾರು ಕಿಲೊಮೀಟರ್‌ಗಳಷ್ಟು ದೂರ ಹಾರಿ ಆಹಾರಾನ್ರೆ (ಷಣೆ ನಡೆಸುವಲ್ಲಿ ಮತ್ತು 
ಅತಿ ದೂರದ ಮೂಲಗಳಿಂದ ಇರ ಸಂಗ್ರಹಿಸುವಲ್ಲಿ ಪ್ರಸಿದ್ಧ 'ವಾರಿನೆ: ಆಹಾರಮೂಲವು 
ಸಮಿನಾಪದಲ್ಲಿರುವುದನ್ನು ಹೂವಿನ ವಾಸನೆಯಿಂದ ಸುಲಭವಾಗಿ ಕಂಡುಕೊಳ್ಳೆ ಬಹುದು, 
ಆದರೆ ದೂರದ ಆಹಾರ ಮೂಲಗಳನ್ನು ಗುರುತಿಸಲು ವಾಸ ಸನೆಯಿಂದ ಸ ಸಾಧ್ಯವಾಗುವು 
ದಿಲ್ಲ ದುಂಬಿಗಳು ಎಲ್ಲಾ ದಿಕ್ಕುಗಳಲ್ಲಿಯೂ ಹುಡುಕಬೇಕಾಗುವುದು. 

ಆಹಾರದ ಮೂಲವು 84 ಮಾಟರ್‌ಗಳಿಗಿಂತ ಹಳ ಇದ್ದಾಗ ಏಫಿಸ್‌ 
ಮಿಲ್ಲಿಫೆರ ವೃ ತ್ರಕುಣಿತಕ್ಕೆ ಬದಲಾಗಿ ಬಾಲ ಅಲ್ಲಾಡಿ ಸುಔ ಕುಣಿತವನ್ನು (Tail 
wagging ie ಮಾಡುತ್ತದೆ (ಚಿತ್ರ 2). ಇಲ್ಲಿಯೂ ಸಹೆ ಆಹಾರ ಹುಡುಕಿದ 
ದುಂಬಿಯ ವಾಸನೆಯು ಇತರ ದುಂಬಿ' 
ಗಳಿಗೆ ನಿರ್ದಿಷ್ಟ ಮೂಲಕ್ಕೆ ಮಾರ್ಗದರ್ಶಕ ' 

ವಾಗಿರುತ್ತದೆ, ಅಲ್ಲದೆ ಉತ್ಸಾಹಭರಿತ 


We ನೃತ್ಯವು ಆಹಾರದ ಸಮೃದ್ಧತೆಯನ್ನು 
ಜ.6 ಸೂಚಿಸುವ ಹಾಗೆಯೇ, ಬಾಲ ಅಲ್ಲಾಡಿ 
(| ಸುವ ಕುಣಿತವು ಆಹಾರಮೂಲದ ದಿಕ್ಟು 

(ಕ್ರ ಮತ್ತು ದೂರವನ್ನು ಸೂಚಿಸುತ್ತದೆ. ಇದು 

ಕ ಜ್ಯ ಇತರ ಎಲ್ಲಾ ಸಂಪರ್ಕ ವಿಧಾನಗಳಿಗಿಂತ 

ಸ 7 A ಹೆಚ್ಚು ನಿಖರತೆಯನ್ನು ಹೊಂದಿರುತ್ತದೆ. 
J, Ne ಜೇನುನೊಣವು ಹಿಂತಿರುಗಿದ ಮೇಲೆ ' 
ಚಿತ್ರ: 2 ಗೂಡಿನ ಬಳಿ ಹೊಟ್ಟೆಯ ಹಿಂಭಾಗವನ್ನು . 


ಪಕ್ಕದಿಂದ ಪಕ್ಕಕ್ಕೆ ತೆ ಡಿಸುತ್ತಾ ನೇರ 
ವಾಗಿ ಓಡುವುದು ; ಅನಂತರ ಅರ್ಧ ವೃತ್ತಾ ಕಾರದಲ್ಲಿ ಓಟ ಪ್ರಾರಂಭಿಸಿದ ಸ ಸ್ಥಳವನ್ನು ' 
ತಲುಪಿ ತರುವಾಯ ನೇರವಾಗಿ ಅದೇ ದಿಕ್ಕಿನಲ್ಲಿ ಓಡಿ, ಅರ್ಧವೃತ್ತಾ ಕಾರದಲ್ಲಿ ವಿರುದ್ಧ 
ದಿಕ್ಕಿನಲ್ಲಿ ಹಿಂತಿರುಗುವುದು. ದುಂಬಿಗಳು ಕುಣಿತದ ವೇಗವನ್ನು ಬದಲಿಸುತ್ತಾ ' 
ಆಹಾರಮೂಲದ ದೂರವನ್ನು ಸೂಚಿಸುವುವು. ಫ್ರಿಷ್‌ರವರ ಪ್ರಯೋಗದಲ್ಲಿ ಕೂ 
ಬಂದಂತೆ ಗೂಡಿನಿಂದ ಸುಮಾರು 305 ವಿನಾಟರ್‌ಗಳಷ್ಟು "ದೊರದಲ್ಲಿ ಆಹಾರದ 
ಮೂಲವಿದ್ದಾ ಗ ದುಂಬಿಗಳು ಹದಿನ್ಸೈ ದು ಪೂರ್ಣ ಬಾಲ ಕುಣಿ ಸುವ ನೃತ್ಯ ಗಳನ್ನು | 
ಮುವತ್ತು ಸೆಕೆಂಡುಗಳಲ್ಲಿ ಮಾಡಿ ಪ ಹನ ದ್ವವು; ಆದರೆ ಆಹಾರ 610 ಟ್‌ k 
ಗಳಷ್ಟು "ದೂರದಲ್ಲಿದ್ದ ಗ ನೃತ್ಯಗಳ ಸಂಖ್ಯೇ ಯು ಹದಿನೈದರಿಂದ ಹನೊ ಂದಕ್ಕೆ ' 
ಇಂದುದನ್ನು ಗಮನಿಸಿದರು. | 


ಕೀಟಗಳ ಭಾಸೆ ಸ ೫೩ 


ಹಾರ್ನ್‌ ಲಡ್‌ಎಷ್‌ (ಗarlad Esch, 1955) ಫ್ರಿಷ್‌ರವರ ಪ್ರಯೋಗ 


ಶಾಲೆಯಲ್ಲಿ ಕೆಲಸಮಾಡುತ್ತಿದ್ದಾಗ “ ಬಾಲ ಕುಣಿಸುವ ನೃತ್ಯದ ? ವಿದ್ಯುತ್ಕಾಂತೀಯ 
ಆಂಧೋಲಕ ನಕ್ಷೆಗಳನ್ನು (electro-magnetic Oscillograms) ಮತ್ತು ನೃತ್ಯದಲ್ಲಿ 


ಪ್ರತಿ ಸೆಕೆಂಡಿಗೆ ಓಲಾಡುವಿಕೆಯಲ್ಲಿ ನಿರ್ದಿಷ್ಟ ಪ್ರಮಾಣವಿರುವುದನ್ನು ಗಮನಿಸಿದರು. 


| ಕುಣಿತದ ಕಾಲವು ನೇರ ಓಟಗಳೊಂದಿಗೆ ವ್ಯತ್ಯಾಸವಾಗುವುದು. ಈ ಕುಣಿತದಲ್ಲಿ 
ದಿಕ್ಕನ್ನು ಸೂಚಿಸುವ ಸುದ್ದಿಯು ಜೇನುಗೂಡಿನ ಮೇಲೆ ನೇರಕುಣಿತದ ಭಂಗಿಯಿಂದ 


ವ್ಯಕ್ತವಾಗುತ್ತಿತ್ತು. ನೇರಕುಣಿತದ ದಿಕ್ಕು ಆಹಾರಮೂಲದ ದಿಕ್ಕಿನಲ್ಲಿರುತ್ತದೆ. ಇದು 


' ಸೂರ್ಯನ ಲಕ್ಷದ ನೇರದಲ್ಲಿ ನಡೆಯುವುದು, ಜೇನುನೊಣಗಳು ಆಹಾರ ದೊರೆಯುವ 


ಸ್ಥಳಕ್ಕೆ ಹಾರುವಾಗ ಸೂರ್ಯನ ಬೆಳಕನ್ನು ಗಮನಿಸುತ್ತಿದ್ದ ವು. ಪುನಃ ಗೂಡಿಗೆ 
ಹಿಂತಿರುಗಿದನಂತರ ನೇರ ಓಟಕ್ಕೂ ಸೂರ್ಯನ ದಿಕ್ಕಿಗೂ ಇರುವ ಕೋನದಲ್ಲೇ ಹಾರಿ 
ಬಂದ ನೊಣ ನಿಲ್ಲುತ್ತಿತ್ತು. ಉಳಿದ ನೊಣಗಳು ಗುಂಪುಗೂಡಿ ಹಾರಿಬಂದ ನೊಣದ 


| ಹಿಂಭಾಗದಲ್ಲಿ ಸೂರ್ಯನ ದಿಕ್ಕಿನ ಸಾಪೇಕ್ಷ ಕೋನದಲ್ಲಿ (೯೦1೩೧೪೦ angle)ನಿಂತು ಅಲ್ಲಿಂದ 


ಹಾರುತ್ತಿಸ್ಪವು. ಕೀಟಿಗಳಲ್ಲಿರುವ ಸಂಯುಕ್ತಾ ಕ್ಲಿ ಒಂದು ಶ್ರೇಷ್ಠ ದಿಕ್ಸೂಚಿ. ಜೇನು 


"ನೊಣಗಳು ಅತ್ಯುತ್ತಮ ಮಾರ್ಗದರ್ಶಕ ಸಲಕರಣೆಯಾದ ಕಾಲಮಾಪಕವನ್ನು 
(chronometer) ಹೊಂದಿವೆ. ಬಹು ದೂರದ ಹಾರಾಟದಲ್ಲಿ ಸೂರ್ಯನ ದಿಕ್ಕಿನ 
ಬದಲಾವಣೆಯನ್ನು ಸರಿದೂಗಿಸಿಕೊಳ್ಳಲು ತಮ್ಮಲ್ಲೇ ಅಡಕವಾದ ಕಾಲದರಿವಿನ 


ಜ್ಞಾ ನೇಂದ್ರಿಯವನ್ನೂ ಹೊಂದಿವೆ. ಸಾಮಾನ್ಯವಾಗಿ ಜೇನುನೊಣಗಳು ಹೊಟ್ಟೆಯ 
ಹಿಂಭಾಗವನ್ನು ಅಲ್ಲಾಡಿಸುವ ನೃತ್ಯವನ್ನು ಗೂಡಿನ ತೆರವಾದ ಸಮತಲ ಪ್ರದೇಶದಲ್ಲಿ 


ಮಾಡುವುವು. ನೊಣಗಳು ಮುತ್ತಿರುವ ಕತ್ತಲೆಯ ಭಾಗಕ್ಕೆ ಈ ಸುದ್ದಿಯ 


' ಸಾಗಾಣಿಕೆಯ, ಸೂರ್ಯನನ್ನು ನೋಡುವ ಕೌಶಲವನ್ನು ಗುರುತ್ವಾಕರ್ಷಣೆಯ ಜ್ಞಾ ನ 


ಬಲವಾಗಿ ಸರಿವರ್ತಿಸಿ ಅದರಿಂದ ನೇರಮಾರ್ಗವನ್ನು ಗುರುತಿಸುವ ಅತಿ ಚತುರ 
ಕ್ರಿಯೆಯಿಂದ ನಡೆಯುವುದು. ನೆಟ್ಟಗೆ ಊಧಣ್ವಮುಖವಾಗಿ ಗೂಡಿನ ಗೋಡೆಯ 
ಉದ್ದಕ್ಕೂ ಕುಣಿಯುವುದರಿಂದ ಸೂರ್ಯನ ದಿಕ್ಕನ್ನು ಸೂಚಿಸುವುವು. ಒಂದು ವೇಳೆ 
ಕುಣಿಯುವ ನೊಣವು ನೆಟ್ಟಗೆ ಮೇಲಕ್ಕೆ ಓಡಿದರೆ ಆಹಾರವು ಸೂರ್ಯನ ದಿಕ್ಕಿನಲ್ಲಿಯೇ 
ಇದೆ ಎಂದು ಅರ್ಥ (ಚಿತ್ರ 3). 


ಪೀಸು ಗೂಡು 


೫೪ ವಿಜ್ಞಾನ ಕರ್ಣಾಟಕ 


ಗುರಿಯು ಸೂರ್ಯನ ಎಡಕ್ಕೆ 307 ಕೋನದಲ್ಲಿದ್ದರೆ ನೇರ ಓಟವೂ ಲಂಬರೇಖೆಗೆ 
30° ಕೋನದಲ್ಲಿರುವುದು. ಕೆಲಸಗಾರ ನೊಣಗಳು ಈ ಓಟವನ್ನು ಗಮನಿಸಿ ಹೊರ 
ಬಂದು ನೇರ ಓಟಕ್ಕನುಗುಣವಾಗಿ ಸೂರ್ಯನ ದಿಕ್ಕನ್ನು ನಿರ್ದೇಶಿಸಿ ಈ ಕೋನವನ್ನು 
ಮಾರ್ಪಡಿಸಿ ಹಾರುವುವು. ಆಕಾಶವು ಮೋಡಗಳಿಂದೆ ತುಂಬಿದ್ದಾಗ ಮೋಡದ ' 
ಅಂಚಿನ ಕಿರುಚಿಳಕನ್ನು ಆಧರಿಸಿ ಸೂರ್ಯಾ ಭಿಮುಖವಾಗಿ ನಿಂತು ಆಹಾರವನ್ನು 
ಹುಡುಕಲು ಹಾರುವುನು. 


ಆಹಾರ ಹುಡುಕುವ (ಬೇಹುಗಾರ) ನೊಣ ಹೊಟ್ಟೈಯ ಹಿಂಭಾಗವನ್ನು 
ಅಲ್ಲಾಡಿಸುವ ನೃತ್ಯದ ಸಮಯದಲ್ಲಿ ಒಂದು ವಿಧವಾದ ಕೀಟಕೆರೆತದ ನಾದವನ್ನುಂಟು 
ಮಾಡಿ ದುಂಬಿಗಳನ್ನು ಉದ್ರೇಕಿಸುವುದನ್ನು ವಿಷ್‌ ವೀ ಕ್ಲಿಸಿದರು, ದುಂಬಿಯು ಗೂಡಿಗೆ. 
ಹಿಂತಿರುಗಿದನೆಂತರ ಮೌನ ನರ್ತನಮಾಡಿದರೆ ಬೇರೆ ದುಂಬಿಗಳನ್ನು ಸೇರಿಸಲು ಅಶಕ್ತ 
ವಾಗಿರುವುದೆಂಬುದನ್ನೂ ಗಮನಿಸಿದರು. ಇದರಿಂದ ಶಬ್ದವೂ ಸಹ್‌ ದುಂಬಿಗಳ ' 
ಸೇರ್ಪಡೆಕಾರೈದಲ್ಲಿ ಮುಖ್ಯಪಾತ್ರವಹಿಸುವುದೆಂದು ತಿಳಿಯಿತು. 


ಬೇಹುಗಾರ ದುಂಬಿಯು ಗೂಡಿಗೆ ಹಿಂತಿರುಗಿದನಂತರ ಹೊಟ್ಟೆ ಯ ಹಿಂಭಾಗ ' 
ವನ್ನು ಅಲ್ಲಾಡಿಸುವ ಕುಣಿತ ಮಾಡುವುದು. ರೆಕ್ಟೆಗಳಿಂದ ಕಟಕಟಿ (bugging) 
ನಾದವನ್ನು ಮಾಡುವುದಲ್ಲದೆ ಸೇರಿರುವ ದುಂಬಿಗಳಿಗೆ ಆಹಾರದ ಮಾದರಿಯನ್ನು ಸ್ವಲ್ಪ 
ಕೊಡುವುದು. ಬೇಹುಗಾರ ನೊಣದ ದೇಹಕ್ಕೆ ಅಂಟಿರುವ ವಾಸನೆಯು ನಿರ್ದಿಷ್ಟ 
ಹೂವನ್ನು ಗುರುತಿಸುವುದರಲ್ಲಿ ಮಾರ್ಗದರ್ಶಿ ಎನಿಸುತ್ತದೆ. ಉದ್ರೇಕಗೊಂಡ 
ದುಂಬಿಗಳು ಆಹಾರ ದೊರೆಯುವ ದಿಕ್ಕು, ದೂರಗಳನ್ನು ತಿಳಿದುಕೊಂಡ ತಕ್ಷಣ ಆ. 
ಸ್ಥಳಕ್ಕೆ ಧಾವಿಸುವುವು. ದಿಕ್ಕನ್ನು ನಿರ್ಧರಿಸುವ ಕಾರ್ಯದಲ್ಲಿ ಸೂರ್ಯನ ಬೆಳಕನ್ನು 
ಉಪಯೋಗಿಸುವುದು ಕೀಟಗಳಲ್ಲಿ ಸರ್ವೇ ಸಾಮಾನ್ಯ. ಇರುವೆಗಳು ಭೂಮಿ ' 
ಯೊಳಗಿನ ತಮ್ಮ ಗೂಡಿನಿಂದ ಹೊರಬಂದ ಮೇಲೆ ಸೂರ್ಯನನ್ನೇ ದಿಕ್‌ಸೂಚಕವನ್ನಾಗಿ ಕ 
ಉಪಯೋಗಿಸುವುವು. ಏಕೆಂದರೆ ನೆಲದ ಮೇಲೆ ತಾವು ಬಿಟ್ಟ ಜಾಡುಗಳೆಲ್ಲವೂ ಸದಾ | 
ಬೀಸುತ್ತಿರುವ ಗಾಳಿಯಿಂದ ಅಳಿಸಿ ಹೋಗಿರುತ್ತವೆ, ಹೀಗಾದರೂ ನೇರೆದಾರಿಯನ್ನುು 
ಅನುಸರಿಸಿ ಅದೇ ಮಾರ್ಗದಲ್ಲಿ ಸ್ವಸ್ಥಾನಕ್ಕೆ ಹಿಂತಿರುಗುವುವು. ಸೂರ್ಯರ ಸ್ಥಾನ 
ಬದಲಾವಣೆಯೂ ಅವುಗಳಿಗೆ ಅಡ್ಡಿಯಾಗುವುದಿಲ್ಲ. 


ಎಷ್ಟೋ ಕೀಟಗಳು ದೃಷ್ಟಿಯನ್ನು ಗುರುತ್ವಾಕರ್ಷಣೆಗೆ ಪರಿವರ್ತಿಸುವ ಶಕ್ತಿ 
ಯನ್ನೂ ಬೆಳಸಿಕೊಂಡಿವೆ. ಜೀರುಂಡೆಗಳಲ್ಲಿ (Beetles) ಇದನ್ನು ಪ್ರಯೋಗಗಳಿಂದ 
ನಿರ್ಧರಿಸಿದೆ. ಜೀರುಂಡೆಗಳು ಸಮತಲ ಮೇಜಿನ ಮೇಲೆ ದೀಪದ ಬೆಳಕಿನ ಕಡೆಗೆ 
ಚಲಿಸುವಾಗ ಮೇಜನ್ನು 90°ಗೆ ತಿರುಗಿಸಿ ದೀಪ ಅರಿಸಿದರೆ ಅವು ದೀಪದ ನೇರ 
. ದಲ್ಲಿಯೇ ಮುಂದುವರಿಯುವುದನ್ನು ಕಾಣಬಹುದು. ಹಿಂದೆ ಬೆಳಕಿನ ದಿಕ್ಕಿನಲ್ಲಿ 
ಅನುಸರಿಸಿದ ಕೋನದ ಲಕ್ಷದಂತೆಯೇ ಈಗ ಗುರುತ್ವಾಕರ್ಷಣೆಯ ಲಕ್ಷ್ಯವನ್ನು 


ಕೀಟಿಗಳ ಭಾಸೆ ೫೫ 


ಪರಿವರ್ತನಗೊಳಿಸುವ ಕಾರ್ಯ ಅನೇಕ ಕೀಟಗಳಲ್ಲಿ ವಿಕಸಿಸಿಜಿಯಾದರ್ಕೂ ಜೇನುನೊಣ 
ಗಳಲ್ಲೇ ಅತ್ಯಂತ ಹೆಚ್ಚಿನ ಪ್ರಾಯೋಗಿಕ ಅಧ್ಯಯನ ನಡೆದಿರುವುದು, 

ಶಬ್ದದ ಮೂಲಕ ಸುದ್ದಿಸಂಪರ್ಕ: ಅಸಂಖ್ಯಾತ ಕೀಟಗಳು ಶಬ್ದವನ್ನೇ 
ಸಂಜ್ಞೆ ಅಥವಾ ಸುದ್ದಿಸಂಪರ್ಕ ಸಾಧನವಾಗಿ ಬಳಸುವುವೆಂದೂ ತಿಳಿದುಬಂದಿದೆ. 
ಕೀಟಗಳು ಅನೇಕ ವಿಧಾನಗಳಿಂದ ಶಬ್ದೋತ್ಸತ್ತಿ ಮಾಡುವುವು. ಅವುಗಳನ್ನು ಎರಡು 
ಪ್ರಧಾನ ಗುಂಪುಗಳನ್ನಾಗಿ ವಿಂಗಡಿಸಬಹುದು : 

(ಅ) ದೇಹದಿಂದ ನೆಲವನ್ನು ತಟ್ಟು ವಿಕೆ, 

(ಆ) : ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗವನ್ನು ಉಜ್ಜುವಿಕೆ. 
(ಅ) ದೇಹದ ಒಂದು ಭಾಗದಿಂದ ನೆಲವನ್ನು ತಟ್ಟಿ ಶಬ್ದೋತ್ಪತ್ತಿ ಮಾಡು 
ವುದನ್ನು ಇರುವೆ ಮತ್ತು ಗೆದ್ದಲು ಹುಳುಗಳಲ್ಲಿ ಕಾಣಬಹುದು. ' ಗೂಡು ಒಂದು 
| ವೇಳೆ ಅಪಾಯದಲ್ಲಿದ್ದಾಗ ಬಾಗಿಲು ಕಾಯುತ್ತಿರುವ ಕಾವಲು ಇರುವೆ ಅದರ 
ತಲೆಯನ್ನು ಗೂಡಿನ ಗೋಡೆಯ ಮೇಲೆ ಬಡಿಯುವುದು, ಅನೇಕ ಇರುವೆಗಳು ಈ 
ಶಬ್ಧ ಕೇಳಿ ಹೊರಬಂದು ಅತಿಕ್ರಮ ಪ್ರವೇಶದಾರಿಯನ್ನು ಮುತ್ತುವುವು. 
ಗ (ಆ) ಎಷ್ಟೋ ಕೀಟಗಳು ತಮ್ಮ ಜೀಹದ ವಿವಿಧ ಭಾಗಗಳನ್ನು ಪರಸ್ಸರ 
| ಉಜ್ಜಿ ಶಬ್ದೋತ್ಪಾದನೆ ಮಾಡುವುವು. ದವಡೆಗಳು, ಸ್ಪರ್ಶಾಂಗಗಳು, ಹಣೆ, 
ಮೊಣಕಾಲು ಮೂಳೆ, ಹೊಟ್ಟಿ ಮುಂತಾದುವನ್ನು ಈ ವಿಧಾನದಲ್ಲಿ ಬಳಸಲಾಗುವುದು. 
ಗ್ರೈಲಸ್‌ ಕೀಟ ಹಲ್ಲುಗಳಿಂದ ಮುಂದಿನ ರೆಕ್ಕೆಯ ಅಂಚನ್ನು ಉಜ್ಜು ವುದರಿಂದ 
ಶಬ್ದೋತ್ಪತ್ತಿ ಮಾಡುತ್ತದೆ. ಈ ಕೀಟದ ದ್ವನಿಯ ಮಟ್ಟಿ ಮತ್ತು ವೇಗದ ಆವರ್ತ 
ಗಳು ವಾತಾವರಣದ ಉಷ್ಣೃತೆಗನುಗುಣವಾಗಿ ಬದಲಾಯಿಸುತ್ತಿರುತ್ತವೆ. ಒಮ್ಮೊಮ್ಮೆ 
ಶಾರೀರಿಕ ಸ್ಥಿತಿಗಳನ್ನು ಅವಲಂಬಿಸಿಯೂ ವ್ಯತ್ಯಾಸಗೊಳ್ಳುತ್ತಿರುತ್ತವೆ. ಉತ್ಪಾದಿಸುವ 
ಶಬ್ದದ ರೀತಿಯು ಕೀಟದ ಮನಃಸ್ಥಿತಿಯನ್ನು ಅವಲಂಬಿಸಿರುತ್ತದೆ. 

ಹೀಗೆ ಉತ್ಪತ್ತಿಯಾದ ಶಬ್ದಗಳನ್ನು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ : 

(1) ಕರೆಯುವ ಹಾಡು (ಆಹ್ವಾನದ ಹಾಡು) (Calling song); 

(2) ಎಚ್ಚರಿಸುವ ಅಥವಾ ಕಾದಾಟದ ಹಾಡು (Warning or fighting 
song), 
- (3) ಕೂಡುವ ಹಾಡು (Mating song) 

(4) ಪ್ರಿಯಾರಾಧನೆಯ ಹಾಡು (Courtship song). 
ನ ಗ್ರೈಲಸ್‌ನಲ್ಲಿ ಹೆರೆಯುವ (scrapper) ಅಂಗಗಳಿಂದ ಶಬ್ದೋತ್ಪತ್ತಿಯಾ 
ಗುವುದು, * ಶಬ್ದೋತ್ಪಾದನೆಯ ತಂತ್ರವನ್ನು ಅರ ಮತ್ತು ಉಜ್ಜುಯಂತ್ರ 
' ಕಚನೆಗಳೆಂದು ಕರೆಯುವರು. ಗಂಡುಕೀಟ ಕೂಡುವ ಸ್ಥಿತಿಯಲ್ಲಿದ್ದಾಗ ತನ್ನ ರೆಕ್ಕೆ 
| ಗಳನ್ನು 45° ಗಳಷ್ಟು ಮೇಲಕ್ಕೆತ್ತಿ, ತಕ್ಷಣ ಕೆಳಗಿಳಿಸುವುದು. ಆಗ ಎಡರೆಕ್ಕೆಯ 


೫೬ ವಿಜ್ಞಾನ ಕರ್ಣಾಟಕ 


ಹೆರೆಯುವ ಅಂಗ ಬಲರೆಕ್ಕೈಯ ಅಂಚನ್ನು ಉಜ್ಜು ವುದರಿಂದ ಚಿರಪ್‌, ಚಿರಪ್‌ ಬಂಟ 
ಶಬ ಉಂಟಾಗುವುದು, ಅದೇ ಜಾತಿಯ ಹೆಣ್ಣು ಕೀಟ ಈ ಕರೆಗೆ ಓಗೊಟ್ಟು ಧ್ವನಿ 
ke ದಿಕ್ಕನ್ನು ಅನುಸರಿಸಿ ಬರುತ್ತದೆ. ಗಂಡು ತನ್ನ ಸ್ಪರ್ಶಾಂಗಗಳೆನ್ನು ಆಡಿಸುತ್ತಾ 
ಹೆಣ್ಣಿನ ಇರುವಿಕೆಯನ್ನು ತಿಳಿದು ಅದರತ್ತ ಮುಂದುವರೆಯುವುದು. ಈ ಚಲನೆಗಳ 
ಸಮಯದಲ್ಲಿ ಶಬ್ದದ ಮಟ್ಟವು ಕ್ಷೀಣಿಸುತ್ತಾ ಬರುವುದು. ಇದಕ್ಕೆ ಪ್ರಿಯಾರಾಧನೆಯ ' 
ಹಾಡು ಎಂದು ಹೆಸರು. ಈ ರೀತಿಯ ಹಾಡಿನಲ್ಲಿ ರೆಕ್ಕೆಗಳನ್ನು 30°ಗಳಷ್ಟು ಮಾತ್ರ * 
ಮೇಲೆತ್ತು ವುದು. ಹೆಣ್ಣಿನ ಪ್ರತಿಕ್ರಿಯೆ ಪರವಾಗಿದ್ದರೆ ದ್ವನಿಯ ಮಟ್ಟ ಇನ್ನೂ. 
ಕಡಿಮೆಯಾಗುತ್ತಾ ಬರುವುದು. ಈ ತೆರನಾದ ಶಬ್ದವೇ ಕೂಡುವ ಹಾಡು. ಒಂದು 
ವೇಳೆ ಬೇರೆ ಗಂಡು ಈ ಪ್ರದೇಶಕ್ಕೆ ಬಂದರೆ ದ್ವನಿಯ ಮಟ್ಟವನ್ನು ತತ್‌ಕ್ಷಣ 
ಬದಲಾಯಿಸುವುದು. ರೆಕ್ಕೆಗಳನ್ನು 607--65* ಗಳಿಗೆ ಏರಿಸಿ ತಕ್ಷಣ ಇಳಿಸಿ 
ಬಲವಾದ ಶಬ್ದವನ್ನು "ಮಾಡುವುವು. ಇದೇ ಎಚ್ಚರಿಸುವ ಅಥವಾ ಕಾದಾಟದ 
ಹಾಡು. ಶಬ್ದ್ಯೋತ್ಪಾದನೆಯು ನಿರ್ದಿಷ್ಟವಾಗಿದ್ದು ವಿಜಾತೀತಳಿ ಉತ್ಪಾದನೆಗೆ ಅವಕಾಶ 
ವಿಲ್ಲ. ಸಿಕಾಡ ಹೆನೆಪ್ಟೆರಾನ್‌ ಕೀಟವು ಬೇರೆ ರೀತಿಯಲ್ಲಿ ಶಬ್ದೋತ್ಪಾದನೆ ' 
ಮಾಡುವುದು. ಅದರ ಶಬ್ಬೋತ್ಪ್ಸಾದನೆ ಅಂಗಕ್ಕೆ ಟಔಂಬಾಲ್‌ ಅಂಗ ಎನ್ನುವರು. 
ಟಔಂಬಾಲ್‌ ಎನ್ನುವುದು ಪಾರದರ್ಶಕ ಹೊರ ಆವರಣ ಭಾಗ, ಇದರ ತಳದಲ್ಲಿ ದಾರ 
ದಂತಹ ಸ್ನಾಯುಗಳು ಅಂಟಿಕೊಂಡಿವೆ. ಸ್ನಾಯುಗಳ ಸಂಕುಚಿತದಿಂದ ಪಾರದರ್ಶಕ 
ಹೊರ ಆವರಣವನ್ನು ಒಳಕ್ಕೆ ಎಳೆದಾಗ ಅದು ಬಗ್ಗಿ ಒಂದು ರೀತಿಯ ಶಬ್ದ 
ಉಂಟಾಗುವುದು. ಸ್ನಾಯುಗಳು ವಿಕಾಸವಾದಾಗ ಆವರಣವು ತನ್ನದೇ ಆದ ಸ್ಥಿತಿ 
ಸ್ಥಾ ಪಕತೆಯಿಂದ ಮೊದಲಿನ ಸ್ಥಿ ತಿಗೆ ಬರುವುದು. 

ಮಿಣುಕುಹುಳುಗಳು ತಮ್ಮ ಸಂಗಾತಿಗಳನ್ನು ಬೆಳಕು ಉತ್ಪತ್ತಿಮಾಡಿ ಗುರುತಿಸು 
ವುವು. ಕೀಟಗಳು ಜೀವತೇಜೋವಾಹಿನಿಯ (bioluminiscence) ಕಾಲಾಂತರ : 
ದಿಂದ ತಮ್ಮ ಸಂಗಾತಿಗಳನ್ನು ಗುರುತಿಸಬಲ್ಲವು. 

ಅಂತಿಮವಾಗಿ ಹೇಳುವುದಾದರೆ, ಸಣ್ಣ ಜೀವಿಗಳಾದ ಈ ಕೀಟಗಳಿಗೆ ಹಲವು 
ವಿವಿಧ ಸುದ್ದಿ, ಸಂಪರ್ಕಗಳು ಯುಕ್ತ ವೆನಿಸಿವೆ. ಈವರೆವಿಗೂ ಪರಿಶೋಧಿಸಿರುವುದು 
ಈ ಇಡೀ ಅದ್ಭುತದ ಕೇವಲ ಲವಲೇಶ ಮಾತ್ರ. ಆದರೆ ನಾವು ಅರ್ಥಮಾಡಿಕೊಂಡಿರು 
ವುದು ಕೀಟಿಗಳಲ್ಲಿ ಅಡಗಿರುವ ವಿಶಾಲವಾದ ಸುದ್ದಿ ಸಂಪರ್ಕ ವಿಧಾನವೇನೆಂಬ:ದನ್ನು ' 


ಮಂದಟ್ಟು ಮಾಡಿಕೊಡಲು ಸಾಕಷ್ಟಿದೆ. ಇದನ್ನು ನಾವು ಕೀಟಿಗಳ ಭಾಷೆ ಎಂದು : 
ಕರೆಯೋಣ.* 


* [ಇಂಗ್ಲಿಷ್‌ ಮೂಲ “The Language of the Insects”; Prof. 
V. K. Thakre] p 


[ಈ ಲೇಖನವನ್ನು ಭಾಷಾಂತರಿಸಲು ಸೂಚಿಸಿ, ಪ್ರತಿಯನ್ನು ತಿದ್ದಿ ಪ್ರೋತ್ಸಾಹಿಸಿದ 
ಪ್ರಾಧ್ಯಾಪಕರಾದ ಡಾ, ಗೋನಿಂದರಾಜುಲು ಅವರಿಗೆ ನನ್ನ ಕೃತಜ್ಞತೆಗಳು] 
ಇ 


+ 


ಸ ಬಿ. ಎಸ್‌. ಸತ್ಯನಾರಾಯಣಸ್ವಾಮಿ 


ಕ್‌ 


'ವಾಯುಚಿತ್ರಗಳು 


(ಕಳೆದ ಸಂಚಿಕೆಯಿಂದ ಮುಂದುವರೆದಂದು) 


3. ವಾಯುಚಿತ್ರ ಅಧ್ಯಯನ 

(Airphoto Studies) ಇ 

ವಾಯುಚಿತ್ರ ಗಳು ಮುಖ್ಯವಾಗಿ ಒಂದು ಪ್ರದೇಶದ ವಿಶೇಷ ರೀತಿಯ ಚಿತ್ರನಕ್ಷೆ ' 

| ಯನ್ನೂ ಮತ್ತು ಸ್ವರೂಪಗಳ ತ್ರಿಗಾತ್ರ ಮಾದರಿಯನ್ನೂ ಒದಗಿಸುವುದರಿಂದಲೂ 

" ಅಲ್ಲದೆ ಅವುಗಳ ಇತರ ಅನೇಕ ಬಳಕೆಗಳಿಂದಾಗಿ ಅವುಗಳ ಕ್ರಮಬದ್ಧ ಅಧ್ಯಯನ 

' ಬಹಳ ಅಮೂಲ್ಯವೆನಿಸಿದೆ. ಬರಿಗಣ್ಣಿ ನಿಂದಾಗಲಿ ಭೂತಕನ್ನಡಿಗಳ ಸಹಾಯ 

| ದಿಂದಾಗಲೀ ಅಥವಾ ಸರಳ ಹಾಗೂ ಕ್ಲಿಷ್ಟ ಸ್ವಯಂಚಾಲಿತ ಯಂತ್ರೋಪಕರಣಗಳ 

ಸಹಾಯದಿಂದಾಗಲೀ, ಏಕಚಿತ್ರ, ಸಂಯುಕ್ತ ಚಿತ್ರ, ಚಿತ್ರಶ್ರೇಣಿ ಅಥವಾ ಅವಳಿ, 

ತ್ರಿವಳಿ ಚಿತ್ರಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ಗ್ರಹಿಸಲ್ಪಟ್ಟಿರುವ ಸ್ವರೂಪಗಳ ಗುಣ 

ಲಕ್ಷಣ, ರೂಪರೇಖೆಗಳನ್ನು ಪೂರ್ಣವಾಗಿ ಅಧ್ಯಯನಮಾಡಿ (Photo reading) 
ಅವುಗಳ ಅರ್ಥ ಮತ್ತು ಮಹತ್ವವನ್ನು ವಿಮರ್ಶಿಸಬೇಕು. 

ವಾಯುಚಿತ್ರ ಅಧ್ಯಯನ ಪರಸ್ಪರ ಸಂಬಂಧ ಹೊಂದಿರತಕ್ಕ ಎರಡು ವಿಷಯಗಳ 
ಸಮನ್ವಯ ಅವು ಯಾವುವೆಂದರೆ ; 

(1) ವಿಶ್ಲೇಷಣೆ (೩೧೩1519) - ಚಿತ್ರಗಳ ಅವಲೋಕನೆ (00561800), 
ವಿಷಯಸಂಗ್ರಹಣೆ ಅಳತೆ ಮತ್ತು ಸ್ವರೂಪಗಳನು NM ಗುರುತಿಸುವುದು (identification) 
ಮತ್ತು (2) ನಿರೂಪಣೆ (nterpretation) ಹೀಗೆ ಸಂಗ್ರಹಿಸಿದ ವಿಷಯಗಳ 
ಸಂದರ್ಭೋಚಿತ ಅರ್ಥಕಲ್ಪನೆ, ಮಹತ್ವ, ತೊಡಕುಗಳು ಮತ್ತು ನಿಬಂಧನೆ ಅಥವಾ 
ಮಿತಿ (imitations) ಇವುಗಳ ವಿವರಣೆ. 

ಚಿತ್ರವಿಶ್ಲೇಷಣೆ ಮತ್ತು ಚಿತ್ರನಿರೂಪಣೆಗೆ ಮುಂಚಿತವಾಗಿ ಚಿತ್ರಗಳ 
| ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲವು ಅಗತ್ಯವಾದ ಅಂಶಗಳನ್ನು ವಿವರವಾಗಿ ತಿಳಿಯುವುದು 
ಬಹುಮುಖ್ಯ. 


NN 


೫೮ ವಿಜ್ಞಾನ ಕರ್ಣಾಟಕ 


ನೇರಚಿತ್ರಗಳ ಅಥವಾ ಅವುಗಳಿಂದ ಸಿದ್ಧ ಪಡಿಸಿದ ಸಂಯುಕ್ತ ಅಥವಾ ಶ್ರೇಣಿ 
ಚಿತ್ರಗಳ ಅಧ್ಯಯನದಿಂದ ಚಿತ್ರೀಕರಣಗೊಂಡಿರುವ ಭೂಭಾಗದ ಅನೇಕ ಸ್ವಾಭಾವಿಕ 
ಮತ್ತು ಮಾನವನಿರ್ಮಿತ ಸ್ವರೂಪಗಳ ಗುಣಲಕ್ಷಣ, ಆಕಾರ್ಕ ಅಳತೆ, ಪರಸ್ಪರ 
ಅನುಸ್ಥಾನ (0೦70818008) ಸಂಬಂಧ ಮತ್ತು ಕೆಲವು ಕ್ಲಿಷ್ಟ ಪ್ರದೇಶಗಳ ವಿವರ 
ಗಳನ್ನು ಸಂಗ್ರಹಿಸಲು ಭೂಮಿಯ ಮೇಲೆ ಅವುಗಳನ್ನು ಪರಿಶೀಲಿ7ಲು ಅನುಕೂಲ 
ವಾಗುವಂತೆ ನೆಲೆಗಳನ್ನು ಗೊತ್ತುಮಾಡುವುದು;ನದೀಪಾತ್ರ, ಜಲಾಶಯ ಮೊದಲಾದವು. 
ಗಳನ್ನು ಅನುಸರಿಸುವುದು, ಅಲ್ಲದೆ ಮಾನವನಿರ್ಮಿತ ಸ್ವರೂಪಗಳ ಅಧ್ಯಯನೆ, 
ಸ್ಥಳಪರಿಶೀಲನೆ ಮತ್ತು ಪ್ರಮಾಣಬದ್ಧ ನಕ್ಷೆ ತಯಾರಿಕೆ ಇವು ಸಾಧ್ಯ. 

ಓರೆಚಿತ್ರಗಳ ವ್ಯಾಪ್ತಿಯು ವಿಶಾಲವಾಗಿರುವುದರಿಂದ ನೇರಚಿತ್ರಗಳಿಗಿಂತ ಹೆಚ್ಚು 
ನಿರೂಪಣಾಯುಕ್ತ/!11105678010)ವಾಗಿರುತ್ತವೆ. ಆದರೆ ಇವುಗಳಲ್ಲಿ ಹಿಂದೆ ತಿಳಿಸಿ 
ದಂತೆ ಭೂಭಾಗವು ವಿಷಮಭುಜ ಚೌಕೋನಾಕಾರದಲ್ಲಿ ಗ್ರಹಿಸಲ್ಪಡುವ ಕಾರಣ 
ಸ್ವರೂಪಗಳ -ವಿವರವಾದ ವಿಶ್ಲೇಷಣೆಯ ಸಾಧ್ಯತೆಯು ಕೆಳ ಅಂಚಿನಿಂದ ಮೇಲಂಚಿನ 
ಕಡೆಗೆ ಕಡಿಮೆಯಾಗುತ್ತಾ ಬರುತ್ತದೆ. ಅಲ್ಲದೆ ಬೆಟ್ಟಿಗಳ ಸಾಲುಗಳು, ಕಟ್ಟಡಗಳು 
ಅವುಗಳ ಅಕ್ಕಪಕ್ಕ ಮತ್ತು ಹಿಂಭಾಗದ ಅನೇಕ ಸ್ವರೂಪಗಳನ್ನು ಮರೆಮಾಡುವುದ ' 
ರಿಂದ ಮತ್ತು ಹಿಂಭಾಗದಲ್ಲಿ (background) ಭೂಭಾಗದ ಎತ್ತರ ಪ್ರದೇಶಗಳ 
ಪ್ರಮಾಣ ಸಂಕುಚಿಸುವುದರಿಂದ ಓರೆ ಚಿತ್ರಗಳು ಸ್ವರೂಪಗಳ ಆಕಾರ ಅಳತೆಗಳ 
ನಿರ್ಣಯ ಮತ್ತು ನಕ್ಷೆ ತಯಾರಿಕೆಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. 

ಈ ಮೇಲಿನ ಕಾರಣಗಳಿಂದಾಗಿ ಮುಂದೆ ವಿವರಿಸುವ ಎಲ್ಲಾ ಅಂಶಗಳೂ ನೇರ 
ಚಿತ್ರಗಳಿಗೆ ಮಾತ್ರ ಸಂಬಂಧಿಸಿವೆ. 


ಅಧ್ಯಯನದ ಮಂಖ್ಯ ಅಂಶಗಳು: 


1. ಅನುಸ್ಥಾಪನೆ (Orientation of photographs) 
ವಾಯುಚಿತ್ರ ಅಧ್ಯಯನಕ್ಕೆ ಮೊದಲು ಅದರಲ್ಲಿನ ಸ್ವರೂಪಗಳ ಪರಸ್ಪರ ಸ್ಥಾನ 
ಗಳನ್ನು (bearing) ನಿರ್ಣಯಿಸಬೇಕು, ಇದನ್ನು ಸ್ವರೂಪಗಳ ನೆರಳಿನ ದಿಕ್ಟುಗಳ : 
ಸಹಾಯದಿಂದ ನಿರ್ಣಯಿಸಿ ಚಿತ್ರವನ್ನು ಅನುಸ್ಥಾಪನೆ ಮಾಡಬಹುದು. ಇದಕ್ಕಾಗಿ 
ಸ್ವರೂಪಗಳ ನೆರಳು ಯಾವಾಗಲೂ ವೀಕ್ಷಕನ ಕಡೆಗೆ ಬಿದ್ದಿ ರುವಂತೆ ಚಿತ್ರವನ್ನು ಕೈಲಿ ; 
ಹಿಡಿದುಕೊಳ ಬೇಕು, ಅಥವಾ ಮೇಜಿನ ಮೇಲಾಗಲ್ಲೀ ಯಂತ್ರೋಹಕರಣಗಳ 
ಲ್ಲಾಗಲೀ ಜೋಡಿಸಬೇಕು (ಚಿತ್ರ 21). ಇದಕ್ಕೆ ಅನುಸ್ಥಾಪನೆ ಎಂದು ಹೆಸರು. ' 
[ಲ ಅನುಸ್ಕಾಹಿಸಿದ ಚಿತ್ರಗಳಲ್ಲಿ ಸ್ವರೂಪಗಳು ತಮ್ಮ ನೈಜಸ್ಥಿತಿಯಲ್ಲಿ (upright : 
position/orthoscopic view) ಕಾಣಬರುತ್ತವೆ. | 


ಆದಕೆ ವಾಯುಚಿತ್ರವನ್ನು ಅದರಲ್ಲಿನ ಸ್ವರೂಪಗಳ ನೆರಳು ವೀಕ್ಷಕನಿಗೆ 


ವಾಯುಂಚಿತ್ರಗಳು ೫೯ 


ಚಿತ್ರ 21. ಸ್ವರೂಪಗಳ ನೆರಳಿನ ಆಧಾರದ ಮೇಲೆ ವಾಯಂಚಿತ್ರಗಳನ್ನು 
ಅನುಸ್ಥಾಪನೆ ಮಾಡಬೇಕು 


ಅಭಿಮುಖವಾಗಿ ಬಿದ್ದಿ ರುವಂತೆ ಅನುಸ್ಥಾ ಪಿಸಿದಲ್ಲಿ ಉಬ್ಬು ತಗ್ಗು ಗಳು ವಿರುದ್ಧವಾಗಿ 
' (00516660177) ವತ ಉಬ್ಬು ಗಳು ತಗ್ಗಿ ನಂತೆಯು ತಗ್ಗು ಗಳು ಎತ್ತರ ಪ್ರದೇಶ 
ಗಳಂತೆಯೂ ಕಾಣಬರುತ್ತವೆ. ಭರ್‌ ಬೆಟ್ಟದ ಸಾಲುಗಳು ಮತ್ತು ಪರ್ವತ 
ಶ್ರೇಣಿಗಳು ಆಳವಾದ ಕಣಿವೆಗಳಂತೆಯೂ, ಕಟ್ಟ ಗು ಮತ್ತು ಗಿಡಮರಗಳು, 
ದೊಗರು ಅಥವಾ ಗುಂಡಿಗಳಂತೆಯೂ, ಕಣಿವೆ ಕಂದರಗಳು ಮತ್ತು ತಗ್ಗು ಪ್ರದೇಶಗಳು 
ಗುಡ್ಡ ದಿಬ್ಬ ಗಳಂತೆಯೂ ಕಾಣಿಸುತ್ತವೆ. ಈ ಅಸ್ವಾಭಾವಿಕ ದೃಶ್ಯಕ್ಕೆ ಮಿಥ್ಯಾಬಿಂಬ 
ಅಥವಾ ಮಿಥ್ಯಾದೃಶ್ಯ (Inverted or pseudoscopic view) ಎಂದು ಹೆಸರು 
. ಕೆಲವು ಸಂದರ್ಭಗಳಲ್ಲಿ ಸಣ್ಣ ಸ್ಥಳೀಯ ಉಬ್ಬುತಗ್ಗುಗಳನ್ನು (micro relief) 
ಗುರುತಿಸಲು ಮಿಥ್ಯಾದೃಶ್ಯ ಸಹಕಾರಿಯಾಗುತ್ತ ದೆ. ಕ ವಾಯುಚಿತ್ರ ಗಳನ್ನು 
ಅವುಗಳ ಅನುಸ್ಥಾ ನೈದಿತೆಯಿಂದ ಸ ಸುಮಾರು 200° ಅಂಶಗಳಷ್ಟು ಅದೇ ಸಮತಲದಲ್ಲಿ 
ತಿರುಗಿಸಿ ವೀಕ್ಷಿಸಬೇಕು. 


2. ತ್ರಿಗಾತ್ರ ಅಥವಾ ಘನರೂಪ ವೀಕ್ಷಣೆ (51076050007) 

ನಾವು ನಮ್ಮ ಕಣ್ಣು ಗಳಿಂದ ಒಂದು ವಸ್ತುವನ್ನು ನೋಡಿದಾಗ ಅದು ಅದರ 
ಉದ್ದ ಅಗಲ ದಪ್ಪಗಳಲ್ಲಿ ಅಂದರೆ ತ್ರಿಗಾತ್ರದಲ್ಲಿ (3-2) ಅಥವಾ ಘನರೂಪದಲ್ಲಿ 
(60116) ಕಾಣಬರುತ್ತದೆ: ಆದರೆ ಸಾಮಾನ್ಯವಾಗಿ ನಾವು ನೋಡುವ ರೇಖಾಚಿತ್ರ 
ಗಳು, ವರ್ಣಚಿತ್ರಗಳು ಮತ್ತು ಛಾಯಾಚಿತ್ರಗಳು ತಮ್ಮ ದ್ವಿಗಾತ್ರ (2-D)ದಲ್ಲಿ 
ಮಾತ್ರ ಕಾಣಬರುತ್ತವೆ. ಏಕೆಂದರೆ ಅವುಗಳ ಎತ್ತರ, ದಪ್ಪ ಅಥವಾ ಆಳ ಕಾಗದದ 
ಸಮತಲ (plane of the paper)ದೊಡನೆ ವಿಲೀನ ಹೊಂದಿರುತ್ತದೆ (1660066). 


ನ ವಿಜ್ಞಾನ ಕರ್ಣಾಟಕ 


ಅಂತೆಯೇ ವಾಯುಚಿತ್ರದಲ್ಲಿ ಕೂಡ ಸ್ವರೂಪಗಳು ದ್ವಿಗಾತ್ರ ಸಮತಲದಲ್ಲಿ ಚಪ್ಪಟಿ 
(181)ಯಾಗಿ ಮೂಡಿರುತ್ತವೆ. ಹೀಗಾಗಿ ನೇರಚಿತ್ರಗಳು ಅಥವಾ ಸಂಯುಕ್ತ ಚಿತ್ರ 
ಗಳಿಂದ ಅನೇಕ ವಿಷಯಗಳನ್ನು ನಾವು ಗ್ರ ಹಿಸಬಹುದಾದರೂ ಬೆಟ್ಟಿ ಗುಡ್ಡಗಳು, ಕಟ್ಟಡ 
ಗಳು, ಗಿಡಮರಗಳ ಎತ್ತರ, ಕಣಿವೆ ಕಂದರಗಳ ಆಳ ಮುಂತಾದವನ್ನು ಗ್ರಹಿಸುವುದು 
ಸಾಧ್ಯವಿಲ್ಲ. ಆದರೆ ಅವಳಿ ಚಿತ್ರಗರನ್ನು ಕೆಲವು ವಿಶೇಷ ಉಪಕರಣಗಳ ಮೂಲಕ ' 
ವೀಕ್ಷಿಸಿ ಆ ಸ್ವರೂಪಗಳನ್ನು ಅವುಗಳ ತ್ರಿಗಾತ್ರ ಅಥವಾ ಘನರೂಪದಲ್ಲಿ ಪರೀಕ್ಷಿಸಿ 
ವಿಶ್ಲೇಷಿಸಬಹುದಾಗಿದೆ. ಈ ರೀತಿಯ ಅಧ್ಯಯನಕ್ಕೆ ಘನರೂಪ ವೀಕ್ಷಣೆ (stereo- : 
scopy) ಎಂದೂ ಇದಕ್ಕಾಗಿ ಉಪಯೋಗಿಸುವ ಉಪಕರಣಕ್ಕೆ ಘನರೂಪದರ್ಶಕ 
(810೮೦5೦೦೫೮) ಎಂದೂ ಹೆಸರು. 


3. ಘನರೂಪ ದೃಶ್ಯ (Stereovision) 
ಒಂದು ಜತೆ ಅವಳಿಚಿತ್ರಗಳನ್ನು ಅವುಗಳೆರಡರಲ್ಲಿಯೂ ಗ್ರಹಿಸಿರುವ ಯಾವು 


ಚಿತ್ರ 22, ಘನರೂಪ ಮಾದರಿ (ದೃಷ್ಟಿ ಭ್ರಮೆ) 


ವಾಯುಚಿತ್ರಗಳು ೬೧ 


, ದಾದೆರೊಂದು ವಸ್ತುವಿನ ಪ್ರತಿಬಿಂಬಗಳು ಅನುಕ್ರಮವಾಗಿ ಎಡದಿಂದ ಬಲಕ್ಕೆ ಒಂದೇ 


ನೇರದಲ್ಲಿ ಸುಮಾರು 2 ನಿ 23 ಅಂಗುಲಗಳ ಅಂತರದಲ್ಲಿರುವಂತೆ ಜೋಡಿಸಿ 
ಒಂದೊಂದು ಬಿಂಬವನ್ನೂ ಒಂದೊಂದು ಕಣ್ಣಿನಿಂದ ನೇರವಾಗಿ ದೃಷ್ಟಿ ಸಿದಲ್ಲಿ ಅವುಗಳ 


ಬಿಂಬಗಳು ನಮ್ಮ ಕಣ್ಣಿನಲ್ಲಿ ಬೇಕೆ ಬೇರೆಯಾಗಿ ದೈಗಂತರ (amounts of 


‘ horizontal parallax) ಕೃನುಗುಣವಾಗಿ ಮೂಡಿಬರುತ್ತವೆ. ಎಡಭಾಗದ ಚಿತ್ರದಲ್ಲಿ 


ಕೇಂದ್ರೀಕರಿಸಿರುವ ದೃಷ್ಟಿಕಿರಣಗಳೂ ಮತ್ತು ಬಲಭಾಗದ ಚಿತ್ರದಲ್ಲಿ ಕೇಂದ್ರೀ 


ಕರಿಸಿಕುವ ದೃ ಷ್ಟಿ dnt ಸಂಧಿಸಿದಾಗ ಒಂದು ವಿಧವಾದ ದ ಷ್ಟಿ ಭ್ರಮೆ (optical 


| ಔನ ಯೂಂಟಾಗ ನಮಗೆ ಚಿತ್ರದಲ್ಲಿ ಕಾಣುವ ವಸ್ತುವಿನ ಪ್ರತಿರೂಪವು ಶೂನ್ಯದಲ್ಲಿ 


ತ್ರಿಗಾತ್ರದಲ್ಲಿ ಕಂಡಂತೆ ಭಾಸವಾಗುತ್ತದೆ, ಇಂಥಾ ಭಾವನಾ ಪ್ರತಿರೂಪ ಪಕ್ಕೆ ಘನರೂಪ 
ಬ ಭಿ ಆಥವಾ ಘನರೂಪ ಮಾದರಿ (51060770661) ಸ ಹೆಸರು (ಚಿತ್ರ 22). 
ಕೆಲವರಿಗೆ ಘನರೂಪ ದೃಶ್ಯ ಸುಲಭವಾಗಿ ಕಂಡುಬರುವುದಿಲ್ಲ, ಪ್ರಯತ್ನಿಸಿದಲ್ಲಿ 


ಮಿಥ್ಯಾದೃಶ್ಯ ಕಂಡುಬರುತ್ತದೆ, ಇನ್ನು ಕೆಲವರಿಗೆ ಘನರೂಪ ದೃಶ್ಯದ ಊಹೆ ಅಥವಾ 
ಕಲ್ಪನೆಯೇ ಇರದೆ ಘನರೂಪ ವೀಕ್ಷಣೆಯ ಪ್ರಯತ್ನದಿಂದ ಅವರ ಕಣ್ಣುಗಳು ಆಯಾಸ 
ಗೊಳ್ಳಬಹುದು. ಸಾಮಾನ್ಯವಾಗಿ ಘನರೂಪ ಮಾದರಿಯು ರೂಪಗೊಳ್ಳಲು ಕೆಲವೇ 
ಕ್ಷಣಗಳು ಅಥವಾ ನಿಮಿಷಗಳಾದರೂ ಬೇಕಾದೀತು. ಆದುದರಿಂದ ವಾಯುಚಿತ್ರಗಳ 


ಘನರೂನ ಅಧ್ಯಯನಕ್ಕೆ ಅನುಭವ ಅತ್ಯಗತ್ಯ, ಈ ರೀತಿಯ ಅಧ್ಯಯನಕ್ಕೆ ಅನೇಕ 
ಬಗೆಯ ಘನರೂಪದರ್ಶಕಗಳು ಬಳಕೆಯಲ್ಲಿವೆ. 


4. ಘುನರೂಪದರ್ಶಕಗಳು (Stereoscopes) 
ಘನರೂಪದರ್ಶಕಗಳಲ್ಲಿ ಅನೇಕ ಬಗೆಗಳಿವೆ. ಕೆಲವು ಬಹು ಸರಳ ಮತ್ತೆ 
ಕೆಲವು ಬಹಳ ಕ್ಲಿಷ್ಟ ವಿನ್ಯಾಸವನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಮುಖ್ಯವಾದುವು 


ಮಸೂರ ಘನರೂಪ ದರ್ಶಕ ಮತ್ತು ದರ್ಪಣ ಘನರೂಪ ದರ್ಶಕಗಳು. ಮೊಟ್ಟ 


ಮೊದಲ ಫೆನರೂಪದರ್ಶಕವು ಮಸೂರ ಮಾದರಿಯದು. ಇದನ್ನು 1852ರಲ್ಲಿ 


ಬೈ ವ್‌ಸ್ಟ ರ್‌ (Brewster) ಎಂಬಾತನು ನಿರ್ಮಿಸಿದನು. 1856ರಲ್ಲಿ ಚಾರ್ಲ್‌ಸ್‌ 


ಇ 


ವ್ಹೀಟ್‌ಸ್ಟೋನ್‌ (Charles Wheatstone) ಘನರೂಪದರ್ಶಕಗಳ ಸಹಾಯದಿಂದ 


ಅವಳಿ ಚಿತ್ರಗಳಲ್ಲಿನ ಸ್ವರೂಪಗಳನ್ನು ಘನರೂಪದಲ್ಲಿ ಕಾಣಿಸುವಂತಾಗಿಸುವುದೇ 
ಅಲ್ಲದೆ ಅವುಗಳ ಪರಿಮಾಣಗಳನ್ನೂ ಸಹ ನಿರ್ಣಯಿಸಬಹುದೆಂದು ಸ್ಥಿ ರಪಡಿಸಿದನು- 


ಈ ರೀತಿ ತ್ರಿಗಾತ್ರ ಅಥವಾ ಘನರೂಸಮಾಸಕ(Stereometers)ಗಳು ನಿರ್ಮಿತ 
ವಾದವು. | 

1857ರಲ್ಲಿ ಹೆಲ್ಮ್‌ ಹೋಲ್‌ " (Helmholtz) ದುರ್ಬೀನುಗಳನ್ನು ಜೋಡಿಸಿ 
ಮೊಟ್ಟ ಮೊದಲ ದರ್ಪಣ rH ದರ್ಶಕವನ್ನು ನಿರ್ಮಿಸಿದನು. ಇದಕ್ಕೆ ದೂರದರ್ಶಿ 
ಫನರೂಪದರ್ಶಕ (Tele 51076050000) ಎಂದು ಹೆಸರು, ಇದನ್ನು 1899ರಲ್ಲಿ 


8 ವಿಜ್ಞಾ ನ ಕರ್ಣಾಟಕ 


ಜರ್ಮನಿಯ ಜೈಸ್‌ ದೃ ಗ್‌ಉಪಕರಣಗಳ ಕಾರ್ಯಾನೆ(Zeiss Optical Works 
Jena)ಯ ಸುಪ ರ್ರೆಸಿದ್ಧ ಫಿ ನಿ ಚಾರ್ಲ್‌ಸ್‌ ಪುಲ್‌ಫಿ)ಚ್ಚ (Charles ಹತ 
ಅಭಿವೃದ್ಧಿ ಸಡಿಸಿದ. 1901ರಲ್ಲಿ ಘನಗೂಪದರ್ಶಕವನ್ನು ನೆಲದ ಮೇಲಿನಿಂದ ತೆಗೆದ ' 
ಅವಳಿ ಚಿತ್ರಗಳ (8೯೦0೫೮ photos) ಅಳತೆ, ಪ್ರಮಾಣ ನಿರ್ಣಯಗಳಲ್ಲಿ 
ಉಪಯೋಗಿಸಿ ಅದರಿಂದ ಕರಾರುವಾಕ್ಟು ನಕ್ಷೆಗಳನ್ನು ತಯಾರಿಸುವುದಕ್ಕೂ ಅಲ್ಲದೇ , 
ಖಗೋಳಶಾಸ್ತ್ರ ಅಧ್ಯಯನಕ್ಕೂ ಅನುಕೂಲವಾಗುವಂತದ ವಿಶೇಷ ಫ್ರಿ ಗಾತ್ರ ಮಾಪಕ ' 
ವನ್ನೂ ಬಾಗ ಇದೇ ಸುಪ್ರ ಸಿದ್ಧ ವಾದ ಘನರೂಪ ಸ ಸಮ್ಯತಾ ದರ್ಶಕ ' 
(Stereo Comparator). ಇರುತ ಗಳಿ ಅಧ್ಯ ಯನದಲ್ಲಿ ಇದರ ಉಪಯೋಗ 
ಬಹು ಮಿತವಾಗಿತ್ತು. ಆದರೆ ಮುಂದೆ ಬತಾ ಎಲ್ಲಾ ಘನರೂಪಮಾಪಕ 
ಗಳೂ ಪುಲ್‌ಫಿ)ಚ್‌ನ ಉಪಕರಣದ ತತ್ವದ ಆಧಾರವನ್ನೇ ಹೊಂದಿವೆ ಎಂಬ ಅಂಶ | 
ವನ್ನು ಮರೆಯಬಾರದು. ಹೀಗಾಗಿ ಪುಲ್‌ಭ್ರಿಚ್‌ ಆಧುನಿಕ ಘನರೂಪ ಚಿತ್ರ ' 
ಮಾನನದ ಜನಕ(ಗather of stereophotogrammetry)ನೆಂದು ಹೆಸರುವಾಸಿ ; 
ಯಾಗಿದ್ದಾನೆ. 


1. ಮಸೂರ ಘನರೂಪದರ್ಶಕ (Lens Stereoscope) 
ಇದರಲ್ಲಿ 2 ಅಥವಾ ಹೆಚ್ಚು ವೃದ್ಧಿಶಕ್ತಿ ಮತ್ತು ಸುಮಾರು ಒಂದು ' 
ಅಂಗುಲ ವ್ಯಾಸವುಳ್ಳ ಎರಡು ದೃರ್ಗಶುದ್ಧ 'ೋಡಗಾ corrected) ಮಸೂರ ' 
ಗಳನು  ದೈಗಂತರ ತತ್ತ ದ ಕ್ಕ ಆ princiole) ಆಧಾರದ ಮೇಲೆ 23 ಅಂಗುಲ 
ಗಳ ಅಂತರದಲ್ಲಿ ದ ವಾದ ಆದರೆ ಹಗುರವಾದ ವೀಕ್ಷಕನ ಮೂಗಿಗೆ ಹೊಂದಿಕೊಳ್ಳು 
ವಂಥ ಎರಡು ಕೊನೆಗಳಲ್ಲೂ ಎರಡೆರಡು ಮಡಿಸುವ ಕಾಲುಗಳನ್ನು i. 
ಲೋಹದ ಅಥವಾ ಪ್ಲಾಸ್ಟಿಕ್‌ನ ಕನ್ನಡಕ ಮಾದರಿಯ ಕಟ್ಟಿ ನಲ್ಲಿ ಜೊನಸಿಕುಟು: ಕಿ 
(ಚಿತ್ರ 23). ಕಛೇರಿಗಳಲ್ಲಿ ಪ್ರಯೋಗಶಾಲೆಗಳ ಅಥವಾ ಹೊರಾಂಗಣದಲ್ಲಿ | 
(0೪1000) ಅವಳಿ ಚಿತ್ರಗಳನ್ನು ವೀಕ್ಷಿಸಲು ಇದು ಉಪಯೋಗಕ್ಕೆ ಬರುತ್ತದೆ. 
ಕಣ್ಣು ಗಳಿಗೆ ಹೆಚ್ಚು ಶ್ರಮವಾಗದಂತೆ ಉಪಯೋಗಿಸಲು ಅವಳಿ ಚಿತ ಶ್ರಗಳಲ್ಲಿನ ' 
ರೂಪ ಪತನ (corresponding images) ಒಂದೇ ನೇರದಲ್ಲೂ ' 
ಮಸೂರಗಳು ಚಿತ್ರತಲದಿಂದ ಸಮದೂರದಲ್ಲಿರುವಂತೆಯೂ ಮತ್ತು ವೀಕ್ಷಕನ ಅಗತ್ಯ 
abr ಸಂಗಮಡೂರನಿರುವುತ ಕಾಲುಗಳನ್ನು ಸರಿಪಡಿಸಿ, ಅನುಸ್ಸಾಪಿ ' 
ಸಿದ ಅವಳಿ ಚಿತ್ರಿ Ft ಮೇಲಿಟ್ಟು ಎರಡೂ ಕಣ್ಣು ಗಳಿಂದ ಸ ರೂಪಗಳನ್ನು ವೀಕ್ಷಿಸಿದಲ್ಲಿ ' 
ಅವು ನಕಕ ಕಾಣಬರುತ್ತವೆ. ಉಪ ಪಕರಣವನ್ನು ಕ್ರಮವಾಗಿ ಅತ್ತಿತ್ತ | 


ಜರುಗಿಸಿ ಚಿತ್ರಗಳ ರ ಅಧ್ಯಯನದಿಂದ ಆ ಜಾ ವಿಶ್ಲೇಷಣೆ ಮತ್ತು 
ನಿರೂಪಣೆಯನ್ನು ಮಾಡಬಹುದು. 


ಷಃ 


411: ಬೂ 


a 


ಆಗಾ ಜಂ ಜದಗುಟಉಜು೮॥೮ಊ೦೮ sR] ಟೆ 
ಎಣ ಇಲಿ ಇಂಬ 832 ಇಲಧಿಬದಿ ಆಪಜಲ 1೮ ನಬ 


ತ್‌ 
ಇ 


ನಾಯುಚಿತ್ರಗಳು ೬೩ 


2. ದರ್ಪಣ ಘನರೂಪ ದರ್ಶಕ (Mirror Stereoscope) 


ಈ ಉಪಕರಣವು ವಿಶಾಲ ದೃಷ್ಟಿ ಕ್ಷೇತ್ರ (016 of view)ವನ್ನು ಹೊಂದಿದ್ದು 
ಶೇಕಡ 60ರಷ್ಟು ಮುಚ್ಚಣೆಯಿರುವ ಅವಳಿ ಚಿತ್ರಗಳ ವೀಕ್ಷಣೆ, ಅಳತೆ ಮತ್ತು 
ನಿರೂಪಣೆಗೆ ಅನುಕೂಲವಾಗುವಂತೆ ನಿರ್ಮಿತವಾಗಿದೆ (ಚಿತ್ರ 24). ಚಿತ್ರದಲ್ಲಿ 
ತೋರಿಸಿರುವಂತೆ ನಾಲ್ಕು ಇಳಿಜಾರು ಕಾಲುಗಳನ್ನುಳ್ಳ ಓಂದು ಲೋಹದ ಚೌಕಟ್ಟಿನಲ್ಲಿ 
ಒಂದು ಜತೆ ಶ್ರೇಷ್ಠಮಟ್ಟದ ಸಮತಲ ದರ್ಪಣಗಳು, ಒಂದು ಜತೆ ಪ್ರತಿಫಲನಾ 
ಪಟ್ಟಕ (reflecting prisms) ಮತ್ತು ಒಂದು ಜತೆ x4 ಆಥವಾ ಹೆಚ್ಚು ಶಕ್ತಿಯ 
ದೃಗ್‌ಶುದ್ಧ ಮಸೂರಗಳನ್ನೂ ಅಳವಡಿಸಿರುತ್ತಾ ರ. ಈ ಉಪಕರಣವನ್ನು ಸ್ಥಿರ 
ವಾಗಿರಿಸಲು ನಾಲ್ಕು ಕಾಲುಗಳ ಪೈಕಿ ಒಂದರ ಉದ್ದವನ್ನು ಹೆಚ್ಚುಕಡಿಮೆ ಮಾಡುವ 


| ಏರ್ಪಾಡೂ ಇರುತ್ತದೆ. 


ದರ್ಪಣ ಫೆನರೂಸದರ್ಶಕದ ಅಡಿಯಲ್ಲಿ ಒಂದು ಜತೆ ಅವಳಿ ಚಿತ್ರಗಳನ್ನು 
ವೀಕ್ಷಿಸಿದಾಗ ದರ್ಪಣಗಳು ಒಂದೊಂದು ಕಣ್ಣಿಗೂ ಒಂದೊಂದು ವಾಯುಚಿತ್ರದ 
ಪ್ರತಿಬಿಂಬವನ್ನು ನೇರವಾಗಿ ಪ್ರತಿಫಲನ ಪಟ್ಟಕಗಳು ಮತ್ತು ಅವುಗಳ ಮೇಲಿರುವ 


ಮಸೂರಗಳ ಮುಖಾಂತರ ನೀಡುತ್ತವೆ. ಮಸೂರಗಳ ಅಂತರವು ಸಾಮಾನ್ಯವಾಗಿ 
ಕಣ್ಣುಗಳ ಅಂತರದಷ್ಟೇ (interocular distance) ಇರುವುದರಿಂದ ಎರಡೂ ಪ್ರತಿ 


ಲು 


ಬಿಂಬಗಳು ಸಂಧಿಸಿ ಚಿತ್ರದಲ್ಲಿನ ಸ್ತರೂಪಗಳ ಘನರೂಪ' ಭ್ರಮೆಯನ್ನು ಂಟುಮಾಡು 


ತ್ತವೆ (ಚಿತ್ರ 25). ಮಸೂರಗಳ ಮೇಲೆ ದುರ್ಬೀನುಗಳನ್ನು ಜೋಡಿಸಿ ವೀಕ್ಷಿಸಿದಲ್ಲಿ 
ಸ್ವರೂಪಗಳನ್ನು ಬಹಳ ಸಮೀಪದಲ್ಲೇ ಕಂಡಂತೆ ಭಾಸವಾಗುತ್ತದೆ (ಚಿತ್ರ 24). 

 ಘೆನರೂಪ ದರ್ಶಕದ ಅಡಿಯಲ್ಲಿ ಅವಳಿ ಚಿತ್ರಗಳ ಅನುಸ್ಥಾಪನೆ, ವೀಕ್ಷಣೆ 
ಮತ್ತು ವಿಶ್ಲೇಷಣೆಗೆ ಸ್ವರೂಪಗಳ ಯಥಾರ್ಥ ಫೆನರೂಸದರ್ಶನದ ಪುನರ್ರಚನೆ 
ಅತ್ಯವಶ್ಯಕ, ಇದಕ್ಕಾಗಿ ಘನರೂಸ ದೃಶ್ಯದ ಜ್ಯಾಮಿತಿಯನ್ನು ಸ್ವಲ್ಪ ಮಟ್ಟಿಗೆ 
ತಿಳಿದಿರುವುದು ಅವಶ್ಯಕ. 


ಅವಳಿ ಚಿತ್ರಗಳ ಜ್ಯಾನಿಂತಿ ಬಾಂಧವ್ಯ (Geometrical relationship) 
ಶೇಕಡ60 ರಷ್ಟು ಮುಚ್ಚಣೆಯಿರುವ ಒಂದು ಜತೆ ಅವಳಿ ವಾಯುಚಿತ್ರಗಳನ್ನು 


" ಆಕಾಶ ಸಮತಲಕ್ಕೆ (air base) ಸಮಾನಾಂತರವಾಗಿರುವ ಸಮತಲದಿಂದ ತೆಗದಾಗ 


ಅವು ಒಂದು ಸಹ ಸಮತಲದಲ್ಲಿ (0೩5೩! co-plane) ಚಿತ್ರಿತವಾಗಿದೆ ಎನ್ನಬಹುದು, 
ಆಗ ಚಿತ್ರ 26ರಲ್ಲಿ ತೋರಿಸಿರುವಂತೆ €€'ಗಳು ಚಿತ್ರಗ್ರಾಹೆಕನೆಲೆಗಳು. 7], 
Pr ಗಳು ವಾಯುಚಿತ್ರಗಳು. ಭೂಮಿಯ ಮೇಲಿನ ೩ ಬಿಂದುವಿನ ಎರಡು ಪ್ರತಿಬಿಂಬ 


ಗಳು )] ಚಿತ್ರದಲ್ಲಿ 4ನಲ್ಲಿಯೂ ೌ ಚಿತ್ರದಲ್ಲಿ 4' ನಲ್ಲಿಯೂ ಅನುರೂಪ ಬಿಂದು 


(corresponding points) ಗಳನ್ನು ಹೊಂದಿರುತ್ತವೆ ಮತ್ತು 7/1. Pr ಅವಳಿ 
ಚಿತ್ರಗಳ ಜೋಡಣೆಯಲ್ಲಿ 4 ಮತ್ತು 4' CC’ 4 ಸಷುತಲದಲ್ಲಿಯೂ, ಭೂಮಿಯ 


ಆ ವಿಜ್ಞಾನ ಕರ್ಣಾಟಕ 


ವು 


tl 


ಕ 


S\N 
TT ಎ 
BE BE 


ಚಿತ್ರ 26. ಅವಳಿ ಚಿತ್ರಗಳ ಜ್ಯಾಮಿತಿ ಬಾಂಧವ್ಯ 


ಮೇಲಿನ ಮತ್ತೊಂದು ಥ ಬಿಂದುವಿನ ಅನುರೂಪ ಬಿಂದುಗಳು ೫ ಮತ್ತು ಹಡ, 
೮೮'ಗ ಸಮತಲದಲ್ಲಿಯೂ ಇರುತ್ತವೆ. ಚಿತ್ರಗ್ರಾಹೆದನೆಲೆ ಲಲ'ಗಳನ್ನು ಸೇರಿಸುವ 
ಕೇಖೆಗೆ ಧೃವೋಪರಿ ಅಕ್ಷ (6710೦1೩೯ axis) ಎಂದು ಹೆಸರು. ಈ ಅಕ್ಷವನ್ನು 
ವೃದ್ಧಿ ಸಿದಲ್ಲಿ ಆದು ವಾಯುಚಿತ್ರಗಳ ಸಮತಲ (photo b೩se)ಗಳನ್ನು E ಮತ್ತು 
೫'ಗಳಲ್ಲಿ ಸಂಧಿಸುತ್ತದೆ. ಈ ಬಿಂದುಗಳಿಗೆ ಧೃವೋಸರಿ ಬಿಂದುಗಳೆಂದು (epipoles) 


ವಾಯುಚಿತ್ರಗಳು ೬೫% 


ಹೆಸರು. 8,4 ಮತ್ತು ಔ'4' ಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆಗಳಿಗೆ 
ಥೃವೋಪರಿಕಿರಣಗಳು (6010018 74ys) ಎಂದು ಹೆಸರು, ೫” ಎರಡೂ ವಾಯು 
ಚಿತ್ರಗಳ ಅಂಚುಗಳು ಸಂಧಿಸುವ ರೇಖೆ. £4 ಮತ್ತು £'ಸ' ಧೃವೋಪರಿ ಕಿರಣ 
ಗಳನ್ನು ವೃದ್ಧಿಸಿದಾಗ ಅವು ೫೫'ನ್ನು 4''ನಲ್ಲಿ ಸಂಧಿಸುತ್ತವೆ. 87 ಮತ್ತು 
&ೆ.4' ಮತ್ತು ,4'' ಗಳು ಒಂದೇ ಸಮತಲದಲ್ಲಿರುತ್ತವೆ. ಈ ಸಮತಲಕ್ಕೆ (EE’A”) 
( ಬಿಂದುವಿನ ಧೃವೋಪರಿ ಸಮತಲ (6710018೯ plane) ಎಂದು ಹೆಸರು. ಇದರಿಂದ 
ಒಂದು ಜತೆ ಅನುರೂಪ ಬಿಂದುಗಳ ಧೃವೋಪರಿ ಕಿರಣಗಳ ಬಾಂಧವ್ಯವನ್ನು 
ಸ್ಲಾಪಿಸಿದಂತಾಯಿತು. 

ಮೇಲಿನ ಕಾರಣಗಳಿಂದಾಗಿ ಅವಳಿ ಚಿತ್ರಗಳನ್ನು ಅವುಗಳಲ್ಲಿನ ಸ್ವರೂಪಗಳ 
ಥೃವೋಪರಿ ಕಿರಣಗಳು ತಕ್ಕ (appropriate) ಧೃವೋಪರಿ ಸಮತಲದಲ್ಲಿರುವಂತೆ 
ತೆ ಅನುಸ್ಥಾ ಪನೆ (orientation) ಮಾಡಬೇಕು. 


ಅವಳಿ ಚಿತ್ರಗಳ ಅನುಸ್ಥಾಪನೆ (Orientation) 

ಮೊದಲು ಎರಡೂ ಅವಳಿ ಚಿತ್ರಗಳ ಚಿತ್ರಕೇಂದ್ರಗಳನ್ನು (principal points) 
ಅವುಗಳ ದೃಷ್ಟಿರೇಖೆಯ ಗುರುತುಗಳನ್ನು (8600181 marks) ಸೇರಿಸುವುದರಿಂದ 
ಗುರುತಿಸಿ, ಎಡಚಿತ್ರದ ಕೇಂದ್ರದ ಅನುರೂಪ ಕೇಂದ್ರವನ್ನು (cಂresponding 
point) ಬಲಚಿತ್ರದಲ್ಲೂ ಬಲಚಿತ್ರದ ಅನುರೂಪ ಕೇಂದ್ರವನ್ನು ಎಡಚಿತ್ರದಲ್ಲೂ 
ಗುರುತಿಸಿ ಈ ನಾಲ್ಕೂ ಬಿಂದುಗಳೂ ಒಂದೇ ಸರಳ ರೇಖೆಯಲ್ಲಿರುವಂತೆ ಚಿತ್ರಗಳನ್ನು 


ಬಲಚತ್ರ ಕೇಂದ್ರದ 
ಅನುರೂಪ ಬಿಂದು ಎಡಚತ್ರಕೇಂದ್ರದ 
ಎಡಚತ್ರ ಕೇಂದ್ರ ಅಸುರೂಪ ಬಿಂದು 


ಬಲ ಚತ್ರ ಕೇಂದ್ರ 


ತ ದೃಷ್ಠಿರೇಖೆಯ 


ಚಿತ್ರ 27. ಘನರೂಪ ವೀಕ್ಷಣೆಗೆ ಅವಳಿ ಚಿತ್ರಗಳ ಅನುಸ್ಥಾಪನೆ 


೬೬ ವಿಜ್ಞಾನ ಕರ್ಣಾಟಕ 


ಜೋಡಿಸಿ ಅವುಗಳ ಅಂಚಿನಲ್ಲಿ ಸೀಸದ ಕಡ್ಡಿ ಯಿಂದ ಒಂದು ರೇಖೆಯನ್ನು ಎಳೆಯ 
ಬೇಕು (ಚಿತ್ರ 27). ಈ ರೀತಿ ಅನುಸ್ಕಾ ಪತೆ ಮಾಡಿದ ಅವಳಿ ಚಿತ್ರ ಜತೆಯನ್ನು i 
ದರ್ಪಣ ಘನರೂಪ ದರ್ಶಕದ ಕೆಳಗೆ "ಇಟ್ಟು ಮಸೂರಗಳ ಮೂಲಕ ವೀಕ್ರಿಸ 
ಬೇಕು. ಅನಂತರ ಸ್ವರೂಪಗಳನ್ನು ಘನರೂಪದಲ್ಲಿ ಕಂಡಕೂಡಲೆ ಚಿತ್ರಗಳನ್ನು 
ಅದೇ ಸ್ಥಾನದಲ್ಲಿ ಸ್ವ ಲ್ಪವೂ ಕದಲದಂತೆ ಸೆಲೋಫೇನ್‌ ಟೀಪಿನಿಂದ ಅಂಟಿಸಿ ದರ್ಶಕದ 
ಚಿತ್ರಫಲಕದ ನೇಲಾಗಲೀ ಅದಿಲ್ಲದಿದ್ದರೆ ಘಟ್ಟಿಯಾದ ರಟ್ಟಿನ ಮೇಲಾಗಲೀ ಅಥವಾ 
ಮೇಜಿನ ಮೇಲಾಗಲೀ ದೀರ್ಫಕಾಲದ ಅಧ್ಯಯನಕ್ಕೆ ಸಿದ್ಧ ಪಡಿಸಿಕೊಳ್ಳಬೇಕು. ಈ 
ಸಿದ್ಧತೆಗೆ ಚಿತ್ರಗಳ ಕ್ರಮಸಂಖ್ಯೆಯು ಸಹಾಯಕವಾಗಿರುತ್ತದೆ, ಮೊದಲು ತೆಗೆಡ 
ಚಿತ್ರ ಎಡಗಡೆಗೂ ನಂತರದ ಚಿತ್ರ ಬಲಗಡೆಗೂ ಬರುವಂತೆ ಅನುಸ್ಥಾ ನಿಸಬೇಕು. 
ಈ ರೀತಿ ಸಿದ್ದಪಡಿಸಿದ ಅವಳಿ ಚಿತ್ರಗಳನ್ನು ಘನರೂಪ ದರ್ಶಕದ ಮೂಲಕ 
ವೀಕ್ಷಿಸಿದಾಗ ಅತ್ಯತ್ತಮ ಘನರೂಪ ಭಾವನೆಯುಂಟಾಗುತ್ತದೆ. 


ಮಿಥ್ಯಾಬಿಂಬ ದೃಶ್ಯ (Inverted Stereo or Pseudoscopic | 
Stereo view) | 
| 


ಮೇಲೆ ತಿಳಿಸಿದಂತೆ ಅವಳಿ ಚಿತ್ರ ಗಳನ್ನು ಅವುಗಳಲ್ಲಿ ಸ್ವರೂಪಗಳ ಧ್ಯ ವೋಪರಿ . 
ಕಿರಣಗಳನ್ನು ತಕ್ಕ ಧೃವೋಪರಿ ಸಮತಲದಲ್ಲಿರುವಂತೆ ಅನುಸ್ಥಾಪನೆ ಮಾಡದಿದ್ದಲ್ಲಿ. 
ಅಂದರೆ ಎಡಬಲ ಚಿತ್ರಗಳನ್ನು ಅದಲುಬದಲು ಮಾಡಿದಲ್ಲಿ ಅಥವಾ ತಲೆಕೆಳಗಾಗಿ. | 
ಅಥವಾ 180° ರಿಂದ 200° ಅಂಶಗಳಷ್ಟು ತಿರುಗಣೆಮಾಡಿ ದರ್ಪಣ ಘನರೂಪ' 


ಚಿತ್ರ 28, ಅನುಸ್ಥಾಪನಾ ಲೋಪದಿಂದ ಘನರೂಪ ನೈಜಬಿಂಬ ದೃಶ್ಯ 
ಮಿಥ್ಯಾಬಿಂಬ ದೃಶ್ಯವಾಗಿ ಮಾರ್ಪಡುವ ಬಗೆ 
ಎಡಚಿತ್ರದಲ್ಲಿ AB ನೈಜಬಿಂಬ ಬಲಚಿತ್ರದಲ್ಲಿ ಸಿಔ ಮಿಥ್ಯಾ ಬಿಂಬ 


{ 


ಶೆ ವಾಯುಚಿತ್ರಗಳು ೬೭ 


' ದರ್ಶನದ ಕೆಳಗೆ ವೀಕ್ಷಿಸಿದಲ್ಲಿ ಹಿಂದೆ ತಿಳಿಸಿದಂತೆ ಮಿಥ್ಯಾಬಿಂಬ ದೃಶ್ಯ ಕಂಡುಬರುತ್ತದೆ 
ಅ ಹಾ 
| ಆದುದರಿಂದ ಈ ಸ್ಥಿತಿ ಉಂಬಾಗದಂತೆ ಎಚ್ಚರಿಕೆ ವಹಿಸಬೇಕು. ಅನುಸ್ಥಾ ಸನಾಲೋಪ 


4 ದಿಂದ ನೈಜಬಿಂಬ ದೃಶ್ಯವು (orthoscopic view) ಹೇಗೆ ಮಿಥ್ಯಾಬಿಂಬ ದೃಶ್ಯವಾಗಿ 
 ಮಾರ್ಪಾಡಾಗುವುದೆಂಬುದನ್ನು ಚಿತ್ರ 28ರಲ್ಲಿ ತೋರಿಸಲಾಗಿದೆ. 


ಲಂಬೋತ್ರೇಕ್ಷೆ (Hyperstereoscopy or Vertical 
exaggeration) 
ವಾಯುಚಿತ್ರ ನಿರೂಪಣೆಗೆ ಘನರೂಪ ಮಾದರಿಗಳ ಅಧ್ಯಯನ ಅತ್ಯಂತ 
ಅಪೇಕ್ಷಿತ. ಇದರಲ್ಲಿ ಲಂಬೋತ್ರ್ರೇಕ್ಷೆ ಒಂದು ಮುಖ್ಯ ಮೂಲಭೂತ ಅಂಶ, ಅಂಬೋತ್ರೇಕ್ಷೆ 
' ಎಂದರೆ ಲಂಬದೂರಗಳು (vertical distances) ಅಡ್ಡದೂರಗಳ (horizontal 
distances) ಪ್ರಮಾಣಕ್ಕಿಂತ ಅತಿ ಹೆಚ್ಚಾಗಿರುವುದು. ಈ ಲಂಬೋತ್ಸೇಕ್ಷೆಯಿಂದ 
' ಇಳಿಜಾರುಗಳು ಕಡಿದಾಗಿ ಕಮರಿಗಳಂತೆಯೂ, ಕಣಿವೆಗಳು ಪ್ರಪಾತಗಳಂತೆಯೂ, 
ಚಿಮಣಿ, ಗೋಪುರ, ಗಿಡಮರಗಳು ನಂಬಲಾರದಷ್ಟು ಎತ್ತರವಾಗಿ ಅಸ್ವಾಭಾವಿಕವಾಗಿ 
ಕಾಣಬರುತ್ತವೆ. 


ಶೇಕಡ 60ರಷ್ಟು ಮುಚ್ಚಣೆಯಿರುವ ಅವಳಿ ಚಿತ್ರಗಳ ವೀಕ್ಷಣೆಯಲ್ಲಿ ಸ್ವರೂಪ 
ಗಳೆ ಲಂಬೋತ್ರೇಕ್ಷೆಯು ಅನೇಕರಿಗೆ ಸುಮಾರು 2.5 ರಿಂದ 3.5 ಪಟ್ಟು ಕಾಣಬರುತ್ತದೆ. 
 ಅಂಬೋತ್ರೇಕ್ಷೆಯಿಂದಾಗಿ ಬೆಟ್ಟ ಗುಡ್ಡ ಇಳುಕಲು ಕಣಿವೆ ಕಟ್ಟಡಗಳ ನಿರೂಪಣೆ ಮತ್ತು 
ಅಳತೆ ಆಭಾಸವಾಗಿ ಅರ್ಥಹೀನವಾಗಬಹುದು. ಇದಕ್ಕಾಗಿ ನಿರೂಪಣೆ ಮಾಡುವವರು 
ಅನುಭವದಿಂದ ಸ್ವರೂಪಗಳ ಎತ್ತರ ಆಳ ಮುಂತಾದವುಗಳನ್ನು ಅಂದಾಜುಮಾಡ 
ಬೇಕಾಗುತ್ತದೆ. ಉದಾಹರಣೆ: ಒಂದು ಇಳುಕಲಿನ ಲಂಬೋತ್ಸೇಕ್ಷೆಯ ಮೌಲ್ಯವು 
ಅದರ ಓರೆಕೋನದ (angle of the slope) ಸ್ಪರ್ಶರೇಖೆ(೩ngೀ೧ಲ)ಗೆ ಸಂಬಂಧಿಸಿದೆ. 
ಹೀಗೆ ಅಂದಾಜುಮಾಡಲು ಸಹಕಾರಿಯಾಗುವಂತೆ ಅನೇಕ ವಿಧವಾದ ಅಧ್ಯಯನ 
' ಗಳಿಂದ ಕೆಲವು ಪ್ರಮಾಣಬದ್ಧ ರೇಖಾನಕ್ಷೆ (master curves)ಗಳನ್ನು ಮಿಲ್ಲರ್‌, 
' ಮುಂಶಾದವರು ತಯಾರಿಸಿದ್ದಾರೆ (ಚಿತ್ರ 29). ಉತ್ಪೇಕ್ಸಿತ ಇಳಿಜಾರಿನ ಮೌಲ್ಯ 
ವನ್ನು ಸುಮಾರು 45° ಅಂಶಗಳಷ್ಟು ಅಂದಾಜುಮಾಡಿದ್ದಲ್ಲ ಅದನ್ನು ನಕ್ಷೆಗೆ 
ಉಲ್ಲೇಖಿಸಿ 15° ಅಂಶಗಳ ನೈಜ ಮೌಲ್ಯವನ್ನು ಸಡೆಯಬಹುದು. 
ಆದರೆ ಲಂಬೋತ್ಪೇಕ್ಷೆ ಕೆಲವು ಸ್ವರೂಪಗಳ ನಿರೂಪಣೆಗೆ ಅನಾನುಕೂಲ 
ವಾಗಿದ್ದರೂ ಸಣ್ಣ ಪುಟ್ಟ” ಉಬ್ಬುತಗ್ಗುಗಳ, ಇಳಕಲುಗಳ ಸತ್ತೆ ಮತ್ತು ಅವುಗಳ 
ಅಳತೆಯ ನಿರ್ಧಾರದಲ್ಲಿ ನೆರವಾಗುತ್ತದೆ. 
| ಲಂಬೋತ್ರೇಸ್ಸೆಗೆ ಕಾರಣಗಳು-ಲಂಬೋತ್ರೇಕ್ಲೆಗೆ ಈ ಕೆಳಗೆ ಸೂಚಿಸಿರುವ 
' ಯಾವುದಾದರೂ ಅಂಶಗಳು ಕಾರಣನೆನಿಸಬಹುದು. 


ತ್ರ ಕ್ರಿ ಕ 


೬೮ ವಿಜ್ಞಾನ ಕರ್ಣಾಟಕ 


Fr 
O©N0WwO 


೯ 
0 0 ೦೪2 or 0೦೪ os 09 0೬ 09 96 


0 10 20 3೦ 40 50 60 70 80 304 
ಇಳಿಜಾರಿನ ನೈಜ ಮಾಲ್ಯ 


ಚಿತ್ರ 29. ಮಿಲ್ಲರ್‌ರವರ ಇಳಿಜಾರಿನ ಪ ಪ್ರಮಾಣಬದ್ಧ ಕೀಖಾನಕ್ಷೆ 


(1) ಚಿತ್ರಗ್ರಾಹಕದ ನೆಲೆಗಳ ಅಂತರ ಬಹಳ ಹೆಚ್ಚಾಗಿರುವುದು (ಮಾನವರ 
ಕಣ್ಣುಗಳ ಅಂತರಪ್ರಮಾಣಕ್ಕೆ ಹೋಲಿಸಿದಲ್ಲಿ), 

(2) ಭೂಸಮತಲ (8£೦೪೧4 150) ಮತ್ತು ಹಾರಾಟದ ಎತ್ತರದ ಪ್ರಮಾಣ 
ಅಥವಾ ಆಕಾಶ ಸಮತಲ (air 0೩50) ದೂರ ಮತ್ತು ವಿಮಾನ ಹಾರಾಟದ ಎತ್ತರದ 
ಪ್ರಮಾಣ ಹೆಚ್ಚಿದಷ್ಟೂ ಲಂಬೋತ್ಸೇಕ್ಷೆ ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ 


1 ೨7೫ 


en a ಯ ಸಸಯ ಯೊ ಯಸ ಹಹಹ a (00060 16655600 6 ಒಉ 


ಹಾರಾಟದ ಎತ್ತರ ಏಕರೀತಿಯಲ್ಲಿದ್ದರೂ ಚಿತ್ರಗ್ರಾಹಕಗಳ ನೆಲೆಗಳ ಅಂತರವು . 


ಹೆಚ್ಚಿ ದಷ್ಟೂ ಲಂಬೋತ್ಸೆ ಕ್ಷೆ ಹೆಚ್ಚು ತ್ತದೆ. 

(3) ಅವಳಿ ಚಿತ್ರ ಗ ಅನುಸ್ಥಾಪನೆಯಲ್ಲಿ ಅವುಗಳ ಅಂತರವನ್ನು ಹೆಚ್ಚೆ ಸಿದಷ್ಟೂ 
ಅಥವಾ ನೀಕ್ಷಣಾದೊರ(1109178 distance)ವನ್ನು ಹೆಚ್ಚಿ ಸಿದಷ್ಟೂ Fast 
(effective) ಲಂಬೋತ್ಸೆ ಕ್ಷೆ ಹೆಚ್ಚು ತ್ತಾ ಹೋಗುತ್ತ ಇತ್ತೆ 


ಟಿಪ್ಪಣಿ ಬರೆಯುವಿಕೆ : 


ಕೆಲವು ಅಧ್ಯಯನಗಳಲ್ಲಿ ವಾಯುಚಿತ್ರಗಳ ಮೇಲಿರಿಸಿದ (0೪erlays) ಅನು 
ರೇಖನ ಕಾಗದ (೩೦1೫8 paper)ದ ಮೇಲಾಗಲೀ ಅಥವಾ ಚಿತ್ರಗಳ ಮೇಲಾಗಲೀ 
ಸ್ವರೂಪಗಳ ಅಳತೆ, ನಕ್ಷೆ, ಗಡಿ, ವ್ಯಾಪ್ತಿ ಮತ್ತು ಇತರ ಗುಣಲಕ್ಷಣಗಳನ್ನು ಗುರುತು 
ಮಾಡಿ ಓಸ್ಸಣಿ ಬರೆಯಬೇಕಾಗುತ್ತ ದೆ. ಉದಾಹರಣೆಗೆ: ಜಲಸ್ತರ ಮಾದರಿ, ವಿವಿಧ 


ವಾಯುಚಿತ್ರಗಳು ೬೯ 


ಮಣ್ಣುಗಳ ವಿಸ್ತರಣೆ ಮತ್ತು ಅವುಗಳ ಎಲ್ಲೆ, ಶಿಲಾಸಮುದಾಯಗಳ ರಚನೆ ಇವುಗಳಿಗೆ 
ಸಂಬಂಧಿಸಿದ ಚಿನ್ನೆ (Signs and Symbols)ಗಳು ಮುಂತಾದವುಗಳು. ಇದಕ್ಕಾಗಿ 

ವಿಶೇಷರೀತಿಯ ಕೆಲವು ಸರಳ ಉಪಕರಣಗಳನ್ನೂ ಮತ್ತು ಮುದುರದ ಕಾಗದದ 

ವಾಯುಚಿತ್ರ ಪ್ರತಿಗಳನ್ನು (cಂrrectostat paper prints) ಉಪಯೋಗಿಸುವಂತೆ 
ಶಿಫಾರಸು ಮಾಡಲಾಗಿದೆ. 


3. ಸ್ಕೆಚ್‌ಮಾಸ್ಟಂ" (Sketch Master) ಉಪಕರಣ 
ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಭೂಶಾಸ್ತ್ರ, ವೈದ್ಯಕೀಯ ಅಧ್ಯಯನದಲ್ಲಿ ಸೂಕ್ಷ್ಮ 
ರ್ಶಕರಿಂದ ಕಾಗದಕ್ಕೆ ಚಿತ್ರಗಳನ್ನು ವರ್ಗಾಯಿಸಲು ಉಪಯೋಗಿಸುವ ಕ್ಯಾಮರಾ 
ಲುಸಿಡಾ (camera lucida) ಎಂಬ ಉಪಕರಣದ ತತ್ವದ ಮೇಲೆ ರಚಿಸಿರುವ ಈ 
ಉಪಕರಣದಲ್ಲಿ ಒಂದು ಆಧಾರಸ್ಯಂಭಕ್ಕೆ ಅಳವಡಿಸಲ್ಪಟ್ಟಿರುವ ಕನ್ನಡಿಯು ವಾಯು 
ಚಿತ್ರದಲ್ಲಿನ ವಿವರಗಳನ್ನು ಮೇಜಿನ ಮೇಲೆ ಹರಡಿರುವ ಒಂದು ಕಾಗದಕ್ಕೆ ಅಥವಾ 
ಒಂದು ಆಧಾರನಕ್ಷೆ(£೩5೮ map)ಯ ಮೇಲೆ ಪ್ರತಿಫಲಿಸುತ್ತದೆ. ಆಗ ನಿರೂಪಣೆ 
ಮಾಡುವವರು ಉಪಕರಣದ ನೇತ್ರಕ(€76 piece)ದಿಂದ ನೋಡಿದಲ್ಲಿ ಆಧಾರನಕ್ಷೆಯ 
ಮೇಲೆ ಆಯಾಸ್ಕಳಗಳಲ್ಲಿ ತಕ್ಕು ಸ್ವರೂಪಗಳು ಮತ್ತು ಇತರ ವಿವರಗಳು ವಾಯುಚಿತ್ರ 
ದಿಂದ ಕನ ಡಿಯ ಮುಖಾಂತರ ಪ್ರಶಿಫಲಿಸಿರುವುದು ಕಾಣಬರುತ್ತದೆ. ಈ ಉಪಕರಣ 
ವನ್ನು ಆಧಾರಸ್ಥಂಭದ ಮೇಲೆ ಮೇಲಕ್ಕೂ ಕೆಳಕ್ಕೂ ಸರಿಸಿ ನಕ್ಷೆ ಹಾಗೂ ವಾಯುಚಿತ್ರ 
ಸ್ವರೂಪಗಳ ಪ್ರಮಾಣವು ಸರಿಹೋಗುವಂತೆ ಮಾಡಿ ನಂತರ ನಕ್ಷೆಯ ಮೇಲೆ ಚಿತ್ರದ 
ಸ್ವರೂಪಗಳನ್ನು ಗುರುತಿಸುತ್ತಾರೆ (ಚಿತ್ರ 30). 


ನಕ್ಷೆ ತಯಾರಿಕೆ (Measurement and plotting) 

ವಾಯುಚಿತ್ರಗಳು, ದ್ವಿಗಾತ್ರದಲ್ಲಿ ಚಿತ್ರೀಕರಿಸಲ್ಪಡುವುದರಿಂದ ಭೂಭಾಗದ 
ಉಬ್ಬುತಗ್ಗುಗಳ ವಿವರಗಳನ್ನು ನೇರವಾಗಿ ಸೂಚಿಸುವುದಿಲ್ಲ. ಆದರೆ ಅವಳಿ ಚಿತ್ರಗಳ 
ಘನರೂಪ ವೀಕ್ಷಣೆ ಪ್ರತಿಯೊಂದು ಸ್ವರೂಪವನ್ನು ಅದರ ಫೆನರೂಪದಲ್ಲಿ ವಿವರವಾಗಿ 
ಅಧ್ಯಯನ ನಡೆಸಲು ಸಹಕಾರಿ. ನೆಲದ ಮೇಲೆ ಸ್ಥಳಪರಿಶೀಲನೆ ಮತ್ತು ವಿನರವಾದ 
ಅಧ್ಯಯನ ಬಳಕೆಯಲ್ಲಿರುವ ನಕ್ಷೆಗಳು ಮತ್ತು ಹೊಸದಾಗಿ ತೆಗೆದ ವಾಯುಚಿತ್ರ 
ತ. ಅಧ್ಯಯನದಿಂದ ಒಂದು ಪ್ರದೇಶದ ವಿವರಗಳನ್ನು ಸಂಗ್ರಹಿಸಿ ಕೆಲವು ಫೆನರೂಪ 
' ಮಾಸನ ಉಪಕರಣಗಳ (Stereometric 10560170815) ಸಹಾಯದಿಂದ ಕರಾರು 
ವಾಕ್ಯು ಕಕ್ಷೆಗಳನ್ನು ತಯಾರಿಸಬಹುದು. ಕರಾರುವಾಕ್ಕು ನಕ್ಷೆಗಳನ್ನು ತಯಾರಿಸಲು 
ಅದಷು, ದೋಷರಹಿತ ಚಿತ್ರಗಳನ್ನೇ ಉಪಯೋಗಿಸಬೇಕು. ಅಥವಾ ಅವುಗಳಲ್ಲಿನ 
ದೋಷಗಳನ್ನು ಕ್ರಮಸಡಿಸಿ ಉಪಯೋಗಿಸಬೇಕು. 


| 
೭೦ ವಿಜ್ಞಾನ ಕರ್ಣಾಟಕ | 


ಕ್ರಮಪಡಿಸಿದ ನಾಯುಚಿತ್ರಗಳು (Rectified prints) ಕ 

ನೇರಚಿತ್ರ, ನೇರತ್ರೀಣಿಚಿತ್ರ ಮತ್ತು ಸಂಯುಕ್ತ ಚಿತ್ರಗಳಲ್ಲಿ ತಲೆಜೋರ | 
ಬಹುದಾದ ದೋಷಗಳಿಂದ, ಮುಖ್ಯವಾಗಿ ವಾಲುವಿಕೆಯಿಂದಾಗಿ ಅವುಗಳಿಂದ ದ 
ತಯಾರಿಸುವಾಗ ಚಿತ್ರಗಳ ಅಂಚಿನಲ್ಲಿ ಕ್ರಮತಪು ವಿಕೆ(ರ೯೩k)ಯುಂಟಾಗಿ ನಕ್ಷೆಗಳ. 
ಜ್ಯಾಮಿತೀಯ ಬಾಂಧವ್ಯ (£ometric relationship) ಕೆಡುತ್ತದೆ. ಆದರೆ ವಾಲು 
ವಿಕೆಯು. 1" ರಿಂದ 1.5° ರಷ್ಟು ಇದ್ದಲ್ಲಿ ಅದರ ಪರಿಣಾಮ ಅಷ್ಟು ಇರುವುದಿಲ್ಲ. ' 
ಇದಕ್ಕಿಂತ ಹೆಚ್ಚಾಗಿದ್ದಲ್ಲಿ ಪ್ರತಿಬಿಂಬಗಳ ಅಂತರ ಪ್ರಮಾಣವು ಏರುಪೇರಾಗುತ್ತದೆ. 
ಈ ವಾಲುವಿಕೆಯ ದೋಷವನ್ನು ಕೆಲವು ತಿದ್ದುವ ಉಪಕರಣ(rctiಗಿers)ಗಳ 
ಸಹಾಯದಿಂದ ದೃಗ್‌ ವಿಧಾನ (0011081 processes) ಅಥವಾ ಯಂತ್ರ ವಿಧಾನ ' 
(mechanical processes)ಗಳೆ ಮೊಲಕ ತೊಡದುಹಾಕಿ ಘನರೂಪದರ್ಶಕ ಮತ್ತು 
. ಮಾಪಕಗಳಲ್ಲಿ ಉಪಯೋಗಿಸಬಹುದು. ಹೀಗೆ ಪರಿಷ್ಠಾರಗೊಂಡ ವಾಯುಚಿತ್ರಗಳಿಗೆ 
ಕ್ರಮಪಡಿಸಿದ ಚಿತ್ರಗಳು ಎಂದು ಹೆಸರು. 


4. ಘನರೂಪಮಾಪನ ಉಪಕರಣಗಳು | 


ಸದ್ಯದಲ್ಲಿ ವಾಯುಚಿತ್ರಗಳಿಂದ ಸಣ್ಣ ಪ್ರಮಾಣದ ನಕ್ಷೆಗಳ ತಯಾರಿಕೆ ಮತ್ತು ' 
ಅದಕ್ಕೆ ಸಂಬಂಧಪಟ್ಟ ಸರಳ ಉಪಕರಣಗಳನ್ನು ಮಾತ್ರ ವಿವರಿಸಲಾಗಿದೆ. ' ಜೊಡ್ಡ 
ಪ್ರಮಾಣದ ನಕ್ಷೆಗಳ ತಯಾರಿಕೆ ಮತ್ತು ಕ್ಲಿಷ್ಟ ಉಪಕರಣಗಳ ಬಗ್ಗೆ ವಿವರಗಳನ್ನು ' 
ಇತರ ಗ್ರಂಥಗಳಿಂದ (reference 02೦೬8) ಪಡೆಯಬಹುದು, ಈ ಉಪಕರಣಗಳು ' 
ತೇಲುಬಿಂದು ತತ್ವದ (10೩1178 6015) ಆಧಾರದ ಮೇಲೆ ನಿರ್ಮಿತವಾಗಿವೆ. ಅಂದರೆ 
ಎರಡು ಭ್ರ್ರಮಾಬಿಂದುಗಳು ತಮ್ಮ ಲ್ಲಿಯೇ ವಿಲೀನಹೊಂದಿ ಶೂನ್ಯದಲ್ಲಿ ಘನರೂಪ ' 
ಮಾದರಿಯ ಮೇಲೆ ತೇಲುವಂತಹ ನಿನ್ಯಾಸವನ್ನು ಹೊಂದಿರುತ್ತವೆ. ಇವುಗಳಲ್ಲಿ ' 
ಎರಡು ವಿಧ. (1) ಕಾಗದ ಪ್ರತಿಗಳನ್ನು (paper printing letters) ಉಪಯೋಗಿ 
ಸುವ ಉಪಕರಣಗಳು. (2) ಪಾರದರ್ಶಕ ಪ್ರತಿಗಳನ್ನು ಉಪಯೋಗಿಸುವ ಉಪ 
ಕರಣಗಳು, | | 


PRM ss 


(1) ಘನರೂಸಮಾಸಕ (Stereometer) 

ಇದಕ್ಕೆ ದೈಗಂತರ ಪಟ್ಟಿ (೧೩೯೩1೩೬ 0೩೯) ಎಂದೂ ಹೆಸರು. ಈ ಉಪಕರಣ 
ವನ್ನು ದರ್ಪಣ ಫೆನರೂಸ ದರ್ಶಕದ ಕೆಳಗೆ ಉಪಯೋಗಿಸಲಾಗುವುದು. ಇದರಿಂದ 
ವಾಯುಚಿತ್ರದಲ್ಲಿ ಗ್ರಹಿಸಿರುವ ಸ್ವರೂಪಗಳ ಎತ್ತರವನ್ನು ಅಳೆಯಬಹುದು ಹಾಗೂ 
ಅವುಗಳ ಕ್ಷೇತ್ರವನ್ನು ಅನುರೇಖಿಸಬಹುದು. 

ರಚನೆ--ಘೆನರೂಪ ಮಾಪಕದಲ್ಲಿ ಎರಡು ಸಣ್ಣ ಗಾಜಿನ ಅಥವಾ ಪ್ಲಾಸ್ಟಿಕ್‌ 
ಪಾರದರ್ಶಕ ಪಟ್ಟಿ ಗಳನ್ನು ಸರಿಹೊಂದಿಸಬಹುದಾದ (86258110) ಕಂಬಿಗೆ ಜೋಡಿ ' 


ಚಿತ್ರ 30. ಸೈಚ್‌ಮಾಸ್ಟರ್‌ 


[ಜೈಸ್‌ ಏಕೋಟೋಪೋಗ್ರಾಫ್‌ರವರ ಕೃಪೆ 


(೫% ೧೫೧ nee sp] 


ಗ್ಗುಜ ೧80% ಆಗಿನ ಓ೫೮೧ ಇಲಾ 


"1S 


Rn 


ವಾಯುಚಿತ್ರಗಳು ೭೧ 


ಸಲ್ಪಟ್ಟನೆ (ಚಿತ್ರ 31). ಈ ಪಟ್ಟಿಗಳ ಮೇಲೆ ಒಂದೊಂದು ಸ್ಪಷ್ಟವಾದ ಸಣ 
ಚುಕ್ಕಿಯನ್ನು ಗುರುತುಮಾಡಲಾಗಿದೆ. ಇವುಗಳಿಗೆ ಅಳತೆ ಚುಕ್ಕಿ(7208501108 
marks)ಗಳು ಎಂದು ಹೆಸರು. ಇವುಗಳ ಅಂತರವನ್ನು ಕರಾರುವಾಕ್ಕಾಗಿ ಬದಲಾಯಿ 
ಸಲು ಸಾಧ್ಯವಾಗುವಂತೆ ಒಂದು ಸೂಕ್ಷ್ಮಮಾಪಕ ತಿರುಪನ್ನ್ನು (micrometer 
screw) ಕಂಬಿಯ ಒಂದು ತುದಿಯಲ್ಲಿ ಅಳವಡಿಸಿರುತ್ತಾರೆ. ಇದು 0.01 ಮಿಲಿ 
ಮಾಟಿರ್‌ಗಿಂತ ಕಡಿಮೆ ಹಾಗೂ 35 ಮಿಲಿಮಾಟರ್‌ವರೆಗಿನ ಸ್ಕಾ ನಸಲ್ಲಟವನ್ನು 
ಅಳೆಯಬಲ್ಲ ವ್ಯಾಪ್ತಿಯನ್ನು ಹೊಂದಿರುತ್ತದೆ, 


ಎತ್ತರವನ್ನು ಕಂಡುಹಿಡಿಯುವ ವಿಧಾನ ಮತ್ತು ನಕ್ಷೆ ಬರಹ 


ದರ್ಪಣ ಫಘನರೂಪದರ್ಶಕದ ಅಡಿಯಲ್ಲಿ ಅನುಸ್ಥಾ ಪನೆ ಮಾಡಿರುವ ನೈಜ 
ಅಥವಾ ಕ್ರಮಪಡಿಸಿದ ಅವಳಿ ಚಿತ್ರಗಳಲ್ಲಿ ಅಳತೆಮಾಡಬೇಕಾದ ಸ್ವರೂಪದ ಬಿಂದು 
ವೊಂದರ ಪ್ರತಿಬಿಂಬ ಮತ್ತು ಅನುರೂಪಬಿಂಬ(corresponding 11886/0011) ಗಳ 
ಮೇಲೆ ಅಳತೆ ಚುಕ್ಕಿಗಳು ಬರುವಂತೆ ಘನರೂಸಕವನ್ನು ಸ್ಥಾಪಿಸಬೇಕು. ಅನಂತರ 
ಘನರೂಪದರ್ಶಕದಿಂದ ವೀಕ್ರಿಸಿದಲ್ಲಿ ಆ ಎರಡು ಚುಕ್ಕಿಗಳೂ ವಿಲೀನಗೊಂಡು ಆಯ್ದ 
ಸ್ವರೂಪದ ಘನರೂಪ ಮಾದರಿಯ ಮೇಲೆ ಸ್ವಲ್ಪ ಎತ್ತರದಲ್ಲಿ ತೇಲುವಂತೆ ಕಾಣ 
ಬರುತ್ತವೆ. ಈ ತೇಲುಬಿಂದು (1081178 601)ವನ್ನು ಸೂಕ್ಷ ಒಮಾಪಕ ತಿರುಪಿನ 
ಮಂದ ಚಲನೆಯಿಂದ ಮೇಲಕ್ಕೂ ಕೆಳಕ್ಕೂ ಚಲಿಸುವಂತೆ ಮಾಡಬಹುದು. ಈ 
ಸ್ಥಿತಿಯಲ್ಲಿ ಅಳತೆ ಚುಕ್ಕಿಗಳ ಸಮಮಟ್ಟಿ ಅಂತರ (horizontal distance)ವನ್ನು 
ಸೂಕ್ಷ ಒಮಾಪಕ ತಿರುಪಿನಿಂದ ಅಳತೆಮಾಡಿ ಗುರುತುಮಾಡಿಕೊಳ್ಳ ಬೇಕು, ಅನಂತರ 
ಹೀಗೆಯೇ ಅದೇ ಸ್ವರೂಪದ ಮತ್ತೊಂದು ಬಿಂದುವಿನ ಘನರೂಪ ಮಾದರಿಯ ಮೇಲೆ 
ತೇಲುಬಿಂದುವನ್ನು ಕೊಡಿಸಿ ಗಾಜಿನ ಪಟ್ಟಿಗಳ ಮೇಲಿನ ಅಳತೆ ಚುಕ್ಕೆಗಳ ಈಗಿನ 
ಅಂತರವನ್ನು ಕಂಡುಹಿಡಿದು ಗುರುತಿಸಬೇಕು. ಈ ಎರಡು ಅಂತರಗಳ ವ್ಯತ್ಯಾಸವೇ 
ಆ ಸ್ವರೂಪದ ಎರಡು ಬಿಂದುಗಳ ನಡುವಿನ ದೃಗಂತರ ದೂರ (horizontal parallax 
distance), ಅಂದರೆ ಆ ಬೀದುಗಳ ನಡುವಿನ ಸಾಪೇಕ್ಷ ಎತ್ತರ (relative height). 


ಉದಾಹರಣೆ : 


' ಭೂತಲಕ್ಕೆ ಲಂಬವಾಗಿರುವ ಒಂದು ಕಂಬದ ಎತ್ತರವನ್ನು ಅಳತೆ 
ಮಾಡುವುದು 
ನೇರ ಅವಳಿ ವಾಯುಚಿತ್ರಗಳಲ್ಲಿ ಗ್ರಹಿಸಲ್ಪಟ್ಟರುವ ಒಂದು ಎತ್ತರವಾದ 
ಕಂಬವು ಮೊದಲನೆ ಚಿತ್ರದಲ್ಲಿ ಒಂದು ಸಣ್ಣ ಚುಕ್ಕಿ ಅಥವಾ ವೃತ್ತದಂತೆ ಕಾಣಿಸು 
ತ್ತದೆ. ಎರಡನೇ ಚಿತ್ರದಲ್ಲಿ ಆ ಕಂಬವು ವಿಮಾನದ ಹಾರಾಟವು ಯಾವ ದಿಕ್ಕಿನಲ್ಲಿ 
ನಡೆದಿದೆಯೋ ಆ ದಿಕ್ಕಿಗೆ ಅಭಿಮುಖವಾಗಿ ಓರೆಯಾಗಿರುವಂತೆ ಕಾಣುತ್ತದೆ, ಫನ 


೭೨ ವಿಜ್ಞಾನ ಕರ್ಣಾಟಕ 


ರೂಪದರ್ಶಕದ ಕೆಳಗೆ ಈ ಎರಡು ಪ್ರತಿಬಿಂಬಗಳು ಸಂಯೋಗ ಹೊಂದಿದರೆ ಅಥವಾ ' 
ವಿಲೀನ ಹೊಂದಿದರೆ (stereoscopic fusion) ಕಂಬವು ನೆಟ್ಟ ನೇರವಾಗಿ ನಿಂತಿರು 
ವಂತೆ ಕಾಣಬರುತ್ತದೆ, ಈಗ ಈ ಕಂಬದ ಘನರೂಪ ಮಾದರಿಯ ಮೇಲ್ತುದಿ ಮತ್ತು 
ಕೆಳತುದಿಗಳ ದೃಗಂತರ ದೂರವನ್ನು ಮೇಲೆ ವಿವರಿಸಿದಂತೆ ಘನರೂಪ ಮಾಪಕದಿಂದ 
ಅಳತಿಮಾಡಿದಲ್ಲಿ' ಅವುಗಳ ವ ೈತ್ಯಾಸದಿಂದ ಕಂಬದ ಎತ ತ್ತರವನ್ನು ನಿರ್ಧರಿಸಬಹುದು, 

ಹೀಗೆ ವಾಯುಚಿತ್ರ ಜ್‌ ಕಾಣಬರುವ ಪ್ರ 5 ತಿಯೊಂದು ಸ್ವರೂಪದ ಎತ್ತರ 
ವನ್ನೂ ನಿರ್ಣಯಿಸಬಹುದು. 

ಗಾಜಿನಸಟ್ಟಿಗಳ ನಡುವೆ ಒಂದು ಅನುರೇಖನ ಸಾಧನ(racing device) 
ವನ್ನು ಕಂಬಿಗೆ ಜೋಡಿಸಿ ಭೂಭಾಗದ ಸಮೋಚ್ಛರೇಖೆಗಳನ್ನು (form lines or 
contour lines) ಘನರೂಪ ಮಾದರಿಯೊಂದಿಗೆ ನಿರ್ದಿಷ್ಟ ಅಂತರಗಳಲ್ಲಿ (contour 
intervals) ತೇಲುಬಿಂದು ಸತತ ಸ್ಪರ್ಶವನ್ನು ಹೊಂದಿರುವಂತೆ ಘನರೂಪ ಮಾಪಕ 
ವನ್ನು ಚಲಿಸಿ ಸೀಸದಕಡ್ಡಿ ಯಿಂದ ಅನುಕೇಖಿಸಬಹುದು(ಚಿತ್ರ 24). ಅದರೆ ಘನರೂಪ 
ಮಾಪಕದ ಚಲನೆಯು ಶುದ್ಧ ಸ್ಕಾ ನಾಂತರೀಯ ಗತಿ(movement of pure 
translation)ಯಲ್ಲಿಲ್ಲದಿದ್ದರೆ ಚುಕ್ಕಿಗಳ ಮತ್ತು ಚಿತ್ರಗಳ ನಡುವೆ ಲಂಬ ದೃೈಗಂತರ 
(vertical parallax) ಸ್ಥಾನಭ ಮೆ (space impression) ಕೆಡುತ್ತದೆ, ಇದನ್ನು 
ಹೋಗಲಾಡಿಸಲು ಸಮಾನಾಂತರ ನಿರ್ದೇಶಕಗಳು (parallel guides) ಎಂಬ ಸಾಧಫ 
(ಚಿತ್ರ 32) ವನ್ನು ಉಪಯೋಗಿಸಬೇಕು. ಇದರ ಸಹಾಯದಿಂದ ಘನರೂಪದರ್ಶಕ 
ವನ್ನಾಗಲೀ ಘನರೂಪ ಮಾಪಕವನ್ನಾಗಲೀ ವಾಯುಚಿತ್ರಗಳ ಮೇಲೆ ಅಲುಗಾಡ 
ದಂತೆ ಚಲಿಸಬಹುದು. 

ಈ ವಿಧಾನದಿಂದ ನೆಲದ ಮೇಲಿನ ಸರ್ವೆಗುರುತುಗಳು ವಿಮಾನ ಹಾರಾಟದ 
ಎತ್ತರ, ಚಿತ್ರಗ್ರಾಹಕದ ಮಸೂರದ ಸಂಗಮ ದೂರ ಮತ್ತು ಅವಳಿ ಚಿತ್ರಗಳ 
ಅಂತರಗಳ ಆಧಾರದ ಮೇಲೆ ಘನರೂಸ ಮಾಪಕದ ಅಳತೆ ಚುಕ್ಕೆಗಳ ಅಂತರವನ್ನು 
ಬದಲಾಯಿಸುತ್ತಾ ಸಮೋಚ್ಛ ರೇಖಾನಕ್ಸೆಗಳನ್ನೂ (contour maps) ಮತ್ತು 
ಸಮತಲ ಕ್ಷೇತ್ರ ನಕ್ಸೆಗಳನ್ನೂ (planimetric maps) ತಯಾರಿಸಬಹುದು, 


(2) ಮಲ್ಟಿಪ್ಲೆಕ್ಸ್‌ ಉಪಕರಣ (Multiplex) 

ಈ ಉಪಕರಣವು ಗಾಜಿನ ಫಲಕದ ಮೇಲ್ಮೈಯಿರುವ ದೊಡ್ಡ ಅಲ್ಯೂಮಿನಿಯಂ 
ಮೇಜಿಗೆ ಹೊಂದಿಸಿರುವ ಆಧಾರ ಚೌಕಟ್ಟಿನಲ್ಲಿ ಅಳವಡಿಸಿರುವ ಮೂರರಿಂದ ಏಳು 
ವಿದ್ಯುತ್‌ ಚಾಲಿತ ಸ್ರ ಕ್ಷೇಪಿ(೧೯೦]೦೦1೦೯5)ಗಳ ಒಂದು ಸಮೂಹ (ಚಿತ್ರ 33). 
ಈ ಪ್ರಕ್ಷೇನಿಗಳಿಂದ ನ್ನೇಜಿನ ಮೇಲಿನ ಫಲಕದ ಮೇಲೆ, ಶೇಕಡ 60 ಮುಚ್ಚಣಿಕೆ 
ಹ ಕೆಂಪು ನೀಲಿ ಪೂರಕ ಬಣ್ಣದ ಸಂಕುಚಿತ ಗಾಜಿನ ಪಾರದರ್ಶಕ ಖು 
ಚಿತ್ರಗಳನ್ನು (reduced areal glass 61470511165) ್ರಕ್ಷೇಪಿಸಲಾಗುತ್ತ ಜಿ. 


೧ಡಿಟಹ 2೨ ಐಲ PEO CEN 


೫4382. 


ಜಟ 


ಇ 


> 
[ee 


ಕ್ಷ 
ಹ್‌ 


೦೧ 


ಪಕರಣ, ಅನುಕೇಖನ ಉಪಕರಣಗಳು ಮತ್ತು ಬಣ್ಣದ ಗಾಜಿನ ಕನ್ನಡಕಗಳನ್ನು ನೋಡಿ 


[ವೆಬ್‌ ಕಾರ್ಲ್‌ ಜೈಸ್‌ 


ಏರೋಟೋಪೋಗ್ರಾಫ್‌ ಅವರ 


ನಾಯ 
ಚಿತ್ರಗಳು ೭೩ 


ಹೀಗೆ ಮೂಡಿಬಂದ ಪ್ರತಿಬಿಂಬಗಳನ್ನು ಅದೇ ತೆರನಾದ ಬಣದ ಕನ್ನಡಕದಿಂದ 
ಐ 

ನಕ್ಲಿ ಚಿತ್ರೀಕರಿಸಲ್ಪಟ್ಟಿರುವ ಸ್ವರೂಪಗಳು ಉಬ್ಬು ಚಿತ್ರಗಳ ತತ್ವಕ್ಕನುಸಾರವಾಗಿ 

| ಗಿ ಪ್ರಮಾಣದ (reduced 50816) ತ್ರಿಗಾತ್ರ ಮಾದರಿಯಲ್ಲಿ ಕಾಣಬರುತ್ತವೆ, ಈ 

ತ್ರಿಗಾತ್ರ ಮಾದರಿಯನ್ನು ಒಂದು ವಿಶೇಷ ಅನುರೇಖನ ಉಪಕರಣ(tracing table)ದೆ 


(ಚಿತ್ರ 34) ಸಹಾಯದಿಂದ ಅಳತೆಮಾಡಬಹುದು. ಈ ಉಪಕರಣದ ಮೇಲ್ಭಾಗ 


ತ್ರ 


ಚಿತ್ರ 34, ಅನುರೇಖನ ಉಪಕರಣ 
[ನಿಲಿಯಂಸನ್‌ರನರ ಕೃಪೆ] 


(paten)ದಲ್ಲಿರುವ ಒಂದು ಸಣ್ಣ ಪ್ರಕಾಶಮಾನವಾದ ಬಿಂದು(illuminated mark) 
ವಿನ ಸಹಾಯದಿಂದ ದರ್ಪಣ ಘನರೂಪ ದರ್ಶಕ ಮತ್ತು ಮಾಸಕದಲ್ಲಿರುವಂತೆಯೇ 
ಘನರೂಪ ಮಾದರಿಯಲ್ಲಿ ಕಾಣಬರುವ ಸ್ವರೂಪವನ್ನು ನಿರ್ದಿಷ್ಟ ಸಮತಲದಲ್ಲಿ 
ಅನುರೇಖಿಸಿ ಉಪಕರಣದ ಕೆಳಭಾಗದಲ್ಲಿ ಚುಕ್ಕಿಗೆ ಲಂಬವಾಗಿರುವ ಒಂದು ಸೀಸದ 
ಕಡ್ಡಿಯ ಸಹಾಯದಿಂದ ಸನೋಚ್ಛ ರೇಖೆಯನ್ನು ರಚಿಸಲಾಗುತ್ತದೆ. ಹಾಗೆಯೇ 
ಎತ್ತ ರವನ್ನು ನಿರ್ಧರಿಸುವ ಒಂದು ಗಣಕ(height counter)ದಿಂದ ನಿಯಂತ್ರಿಸಿದ 


2೪ ವಿಜ್ಞಾ ನ ಕರ್ಣಾಟಕ 


ಗೊತ್ತಾದ ಅಂತರದಲ್ಲಿ (contour interval) ಇತರೆ ಸಮೋಚ್ಛ ಕೀಖಿಗಳನ್ನು ರಚಿಸಿ 
ಚಿತ್ರೀಕರಿಸಲ್ಪಟ್ಟ ಟ್ರರುವ ಪ್ರದೇಶದ ನಕ್ಸೆ, ಯನ್ನು Ch 

ನಂತರ ky ನಕ್ಸೆ ಯು ಒಂದು ನಕಲುಮಾಡುವ ಯಂತ್ರ(pantograph)ದೆ 
ಸಹಾಯದಿಂದ ಬೇಕಾದ ಪ ್ರ ಮಾಣಕ್ಕೆ ವಿಸ್ಮರಿಸಿ ಅಥವಾ ಸಂಕುಚಿಸಿ ಕರಾರುವಾಕ್ಟು 
ನಕ್ಸೆಗಳನ್ನು ತಯಾರಿಸಬಹುದು. 

ಈ ಉಪಕರಣದ ಎರಡು ಮುಖ್ಯ ಅಂಶಗಳು (1) ಕತ್ತಲೆ ಕೋಣೆಯಲ್ಲಿ 
ಸಂಕುಚಿಸಿದ ಗಾಜಿನ ವಾಯುಚಿತ್ರ ಪಾರದರ್ಶಕಗಳನ್ನು ಕೆಂಪು-ನಿಗೆಲಿ ಬಣ್ಣದ 
ಸೋಸಣಿಗೆಗಳಿಂದ ಪ್ರ ಕ್ಷೇಪಿಸಿ (2) ಪ್ರ ತಿಬಿಂಬಗಳನ್ನು ಕೆಂಪು ನೀಲಿ ಗಾಜಿನ ಕನ್ನಡಕ 
ಗಳಿಂದ ವೀಕ್ಷಿಸಿ ಸ್ವರೂಪಗಳನ್ನು "ಅನುರೇಖಿಸಬೇಕಾದ್ದು ಅಷ್ಟಾಗಿ ಸುಲಭವೂ 
ವ್ಯಾವಹಾರಿಕವೂ ಆಗಿಲ್ಲವಾದ್ದ ರಿಂದ, ಈ iN ತೊತೆತುಹಾಕಿ ನಕ್ಷೆಗಳನ್ನು 
ಸುಲಭವಾಗಿ ತಯಾರಿಸಲು ಅನುಕೂಲವಾಗುವಂತೆ ಪ್ರ ಕೃತದಲ್ಲಿ ಘನರೂಪ ಸ್ಕಳಾಕೃ ತಿ 
ಮಾಪಕ (8ೀಂtಂpೀ) ಎಂಬ ಹೊಸ ಉಪಕರಣ "ಒಂದನ್ನು ನಿರ್ಮಿಸಲಾಗಿದೆ. 


(3) ಕೆಲ್ಫ್‌ ಸ್ಲಾಟಿರ್‌ ಉಪಕರಣ 

ಇದು ಮಲ್ಟಿಪ್ಲೆ ಕ್ಸ್‌ ಉಪಕರಣದಂತೆಯೇ ಆದರೆ ಎರಡು ಪ್ರಕ್ಷೇಪಿಗಳನ್ನು 
ಹೊಂದಿ ಪಾರದರ್ಶಕ ಗಾಜಿನ ಅಥವಾ ಪಟಲ(618705111165) ಗಳನ್ನು ಉಪಯೋಗಿಸು 
ವಂತೆ ವಿನ್ಯಾಸಗೊಂಡಿದೆ. A 


(4) ಘನರೂಪ ಸ್ಮಳಾಕೃತಿ ಮಾಪಕ?! (Stereotope) 


ಈ ಉಪಕರಣದಲ್ಲಿ ಒಂದು ವಿಶಾಲವಾದ ಅಲ್ಯೂಮಿನಿಯಂ. ಫಲಕದ ಮೇಲೆ 
(base plate) ಚಿತ್ರವಾಹಕವೊಂದನ್ನು (picture carriage) ಹೊಂದಿಸಿ ಅದರ 
ಮೇಲೆ ೫1 ದುರ್ಬೀನು ಜೋಡಿಸಿರುವ ಓರ? ವೀಕ್ಷಣ (oblique viewing) ದರ್ಪಣ 
ಘನರೂಪ ದರ್ಶಕವೊಂದನ್ನು ಸ್ಥಾಪಿಸಲಾಗಿದೆ (ಚಿತ್ರ 35). ಚಿತ್ರವಾಹಕದ ಮೇಲ್ಭಾ 
ಗದಲ್ಲಿ 9769 ಅಂಗುಲಗಳ ಅಳತೆಯ ವಾಯುಚಿತ್ರಗಳ ಅವಳಿ ಜತೆಯನ್ನು ತೆಗೆದು 
ಕೊಳ್ಳಬಲ್ಲ ಎರಡು ಚಿತ್ರ ಹಿಡಿಕೆ(೧॥010 1016085)ಗಳಿವೆ... ಎಡಭಾಗದ ಹಿಡಿಕೆ 
ಚಿತ್ರವಾಹಕಕ್ಕೆ ಭದ್ರವಾಗಿ ಸೇರಿಸಲ್ಪಟ್ಟಿದೆ. ಬಲಭಾಗದ ಹಿಡಿಕೆ ಮಾತ್ರ 
ವಾಹಕದ ಬಲಭಾಗದಲ್ಲಿರುವ 0.5 ಮಿ.ಮಾಾ. ಸಾಮರ್ಥ್ಯದ ಸೂಕ್ಷ್ಮ ,ಮಾಪ 
(micrometer)ವನ್ನಳವಡಿಸಿರುವ ಘನರೂಪ ದೃಗಂತರ ಮಾಪಕದ (stereo 


1 ಇತ್ತೀಚೆಗೆ ಈ ಉಪಕರಣವನ್ನೇ ಹೋಲುವ 8076೦೦೦೫೯೮ ಮತ್ತ್ತು stereo- 
pret ಎಂಬುವುಗಳು ವಿಶೇಷವಾಗಿ ಬಳಕೆಗೆ ಬಂದಿವೆ. 
೩ ಇದಕ್ಕೂ ಓರೆ ವಾಯುಚಿತ್ರಗಳಿಗೂ ಸಂಬಂಧವಿಲ್ಲ. 


i 


Py Pe PN ESI ಚ್‌ ಬ ಲ್‌ 


[ಇರಾ ೧೫ಂ೨ಜಗುಇಿಉಊಊ೦೮ ೨೪%] 


(9060197916) ೩೫೮೫೪ ಲಿ soot ‘ce Fn 


ಕ 
ಬ 
ೆ 


ಹೆ 
ಸ 
4 
| 
ನೆ 
£4 


ನಾಯುಚಿತ್ರಗಳು ೭೫ 


‘meter or parallax bar) ತೋಳೊಂದರ (sleeve) ಚಾಲನೆಯಿಂದ X-ದಿಕ್ಕಿ 
ನಲ್ಲಿ ಚಲಿಸುವಂತೆ ರಚಿಸಲಾಗಿದೆ. ಚಿತ್ರವಾಹಕದ ಎಡಭಾಗದಲ್ಲಿರುವ ದೃಗಂತರ 
ಮಾಪಕದ ಮತ್ತೊಂದು ತೋಳು Y-ದೃಗಂತರದ ಚಾಲನೆಯನ್ನು ನಿಯಂತ್ರಿಸುತ್ತದೆ. 


ಅಳತೆ ಚುಕ್ಕೆಗಳನ್ನು ಗುರುತುಮಾಡಿರುವ ಎರಡು ಗಾಜಿನ ಸಣ್ಣ ಪಾರದರ್ಶಕ 
ವರ್ತುಲಗಳನ್ನು ಘನರೂಪದರ್ಶಕದ ಕೆಳಗೆ ಸರಿಹೊಂದಿಸಬಹುದಾದ (೩610818816) 
ಹಿಡಿಕೆಗಳಿಂದ ಬಂಧಿಸಲಾಗಿದೆ. ಚಿತ್ರವಾಹಕದ ಮೇಲ್ಭಾಗದಲ್ಲಿ ಚಿತ್ರಹಿಡಿಕೆಗಳಲ್ಲಿ 


' ಅವಳಿ ವಾಯುಚಿತ್ರಗಳನ್ನು ಧೃವೋಪರೀಕಿರಣ ಸ್ಥಾನಕ್ಕನುಗುಣವಾಗಿ ಅನು 


` 


| ಸ್ಥಾಪನೆ ಮಾಡಲು ಅನುಕೂಲವಾಗುವಂತೆ ಅನುಸ್ಥಾಪನಾ ಛೇದಕ ರೇಖೆಗಳನ್ನು 


(Orientation crosses) ಗುರುತಿಸಿರುತ್ತಾರೆ, ಚಿತ್ರವಾಹಕವು ಚಪ್ಪಟೆಯಾದ 
 ಹೆಟ್ಟಿಗೆಯಾಕಾರದಲ್ಲಿದ್ದು ಸಮಾನಾಂತರ ನಿರ್ದೇಶಕಗಳ ಮೇಲೆ ಚಲಿಸುವಂತೆ ರಚಿತ 


ವಾಗಿ ಅದರ ಒಳಗಡೆ ಕ್ರಮನಿಯಂತ್ರಣ ಗಣಕಯಂತ್ರ (rectifying com- 
puters or rectiputers)ಗಳನ್ನು ಜೋಡಿಸಲಾಗಿದೆ. ಈ ಗಣಕಯಂತ್ರಗಳು 


' ವಾಯುಚಿತ್ರಗಳ ವಾಲುವಿಕೆ ಲಂಬ ಅಡ್ಡ ಹಾಗೂ ತ್ರಿಜ್ಯ ಸ್ಥಾನಸಲ್ಲಟ (೧೩61೩1 


displacement) ಮುಂತಾದ ದೋಷಗಳಿಗೆ ಕೆಲವು ಸರಳ ಸಮಾಕರಣಗಳ ಆಧಾರದ 


ಮೇಲೆ ತಿದ್ದುಪಡಿಗಳನ್ನು ತಕ್ಷಣವೇ ಒದಗಿಸುತ್ತವೆ. 


ಮೇಲೆ ವಿವರಿಸಿದ ಮುಖ್ಯ ಜೋಡಣೆಯ (೩550/701)) ಬಲಮಗ್ಗು ಲಿನಲ್ಲಿ 


ಚಿತ್ರಾಕೃತಿಯ ನಕಲುಮಾಡುವ ಯಂತ್ರ (p೩೧tಂ8r೩pಗh) ಮತ್ತು ಅದರ ಸಲಕರಣೆ 


ಗಳನ್ನು ಸ್ಥಾ ಪಿಸಿ ಸ್ಥಳಾಕೃತಿ ಫೆನರೂಪ. ಮಾಪಕದ ಬಲಭಾಗದ ಚಿತ್ರ ಹಿಡಿಕೆಗೆ 
ಸಂಪರ್ಕ(1೩॥೦೦೫)ವನ್ನು ಏರ್ಪಡಿಸಲಾಗಿರುತ್ತೆ, 


ಉಪಕರಣದ ಈ ವಿನ್ಯಾಸದಿಂದ X-ಡೈಗಂತರಗಳನ್ನು (ಸಾಂಪ್ರದಾಯಿಕ 


' ಠೀತಿಯಲ್ಲಿ ಸೂಕ್ಷ್ಮ ಮಾಪಕ ತಿರುಪಿನ ಚಾಲನೆಯಿಂದ ಬದಲಾವಣೆ ಮಾಡದೆ), 


ಅಳತೆ ಚುಕ್ಕೆಗಳನ್ನು ಬೇಕೆ ಬೇಕಿ ಅಂತರದಿಕ್ತೆ ಗುರುತು ಮಾಡಿರುವ ಗಾಜಿನ 
ವರ್ತುಲಗಳ ವಿವಿಮಯು(nterchange)ದ ಮೂಲಕ ಅಳತೆಮಾಡಲಾಗುವುದು. 


ಅಳತೆ ಮತ್ತು ನಕ್ಷೆ ಬರೆಯುವ ನಿಧಾನ 
ಚಿತ್ರವಾಹಕದ ಮೇಲೆ ಚಿತ್ರಹಿಡಿಕೆಗಳಿಗೆ ಹೊಂದಿಸಿದಂತೆ ನೇರ ಅವಳಿ ಚಿತ್ರ 


ಗಳನ್ನು ಅನುಸಾ ಪನೆ ಮಾಡಿ ಘನರೂಸದರ್ಶಕದಿಂದ ವೀಕ್ಷಿಸಿ ಗಣಕಯಂತ್ರ 


ಉ 


ಗಳಿಂದ ಚಿತ್ರಗಳ ದೋಷಗಳಿಗೆ ತಿದ್ದು ಪಡಿ ಮಾಡಿ 7(- ಮತ್ತು Y- ದೃಗಂಶರ 
ಬಾಹುಗಳಿಂದ ಭೂಭಾಗದ ಘುನರೂಪ ಮಾದರಿಯೊಂದಿಗೆ ವಿವಿಧ ಅಂತರಗಳ ಅಳತೆ 
ಚುಕೆ ಗಳ ವಿಲೀನದಿಂದ ಪಡೆದ ತೇಲುಚುಕ್ಸೆಗಳ. ಮತ್ತು ಚಿತ್ರಾಕೃತಿ ನಕಲು 
ಮಾಡುವ ಯಂತ್ರದ ಸೀಸದಕಡ್ಡಿಯ ಏಕಕಾಲಿಕ ಚಲನೆಯಿಂದ ಸಮೋಚ್ಛ ರೇಖೆ 


ಗಳನ್ನು ಆಲೇಖನಮಾಡಿ ನಕ್ಷೆಗಳನ್ನು ತಯಾರಿಸಬಹುದು, 


೭೬ ವಿಜ್ಞಾನ ಕರ್ಣಾಟಿಕ 


ಎಡಭಾಗದ ಚಿತ್ರಹಿಡಿಕೆಯು ಸಿರವಾಗಿರುವುದೆರಿಂದ ಕ್ಷೇತ್ರಫಲ ನಕ್ಸಾ 
ಆಲೇಖನಕ್ಕೂ (planimetric plotting) ಮತ್ತು, ನಕ್ಸಾ ಬರಹಕ್ಕೂ ಎಡಭಾಗದ 
ಚಿತ್ರದ ಲಕ್ಷಣಗಳೇ ಆಧಾರವಾಗಿರುತ್ತವೆ, ಗಣಕಯಂತ್ರಗಳಿಗೆ ಒದಗಿಸುವ ಅಂಕಿ 
ಅಂಶಗಳು ಸಮಿಾಾಕರಣಗಳು ಮತ್ತು ದೃಗಂತರ ಮೌಲ್ಯಗಳನ್ನು ಒಂದು ಪರಿಕಲಸಟ್ಟಿ ಕೆ 
(calculator rule) ಸಹಾಯದಿಂದಾಗಲೀ ಅಥವಾ ಕೋಷ್ಟಕಗಳ ಸಹಾಯದಿಂದಾ " 


(11 


Ny 
N 
9 


1 
NN 
ಜು 


NN 
ವಣ ಸಃ 
ಮ) 


ಸದ 


ANE 
ಪ್ರಜಾ ಸ್ತವನ 


N ( | 


1852೭ 
18% 


ಬ 
hoy 
ಟಾ 


ಚಿತ್ರ 36, ಘನರೂಪ ಸ್ಮಳಾಕೃತಿ ಉಪಕರಣದಿಂದ ತಯಾರಿಸಿದ 
1; 10,000 ಪ್ರಮಾಣದ ನಕ್ಷೆ 


[ಜೈಸ್‌ ಏರೋಟೋಪಫೋಗ್ರಾಫ್‌ರನರ ಕೃಪೆ] 


ಚಿತ 
Pri 
ನಿರೂಪಣಾದ 
ಣಾದರ್ಶಕ 


೪ 
Py) 


ವಾಯುಚಿತ್ರ ಗಳು ಇ 


| ಗಲೀ ಪಡೆಯಬಹುದಾಗಿದೆ. ಈ ಉಪಕರಣ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ 
ಅಂದಕೆ 1 : 25000 ಮತ್ತು 1: 10000 ಸ ಥ್ರಮಾಣದ ನಕ್ಷೆ ತಯಾರಿಸಲು 


ರಚಿತವಾಗಿದೆ (ಚಿತ್ರ 36). 


5. ನಿರೂಪಣಾ ದರ್ಶಕ (Interpretoscope) 
ವಾಯುಚಿತ್ರ ನಿರೂಪಣೆಗೆ ಚಿತ್ರಗಳನ್ನು ತ್ರಿಗಾತ್ರದಲ್ಲಿ ವೀಕ್ಷಿಸಲು ಮತ್ತು 
ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲು ಹಾಗೂ ಪ್ರಬುದ್ಧ ನಿರೂಪಣಾ ಕಾರ್ಯದಲ್ಲಿ 


ಇಬ್ಬರು ತಜ್ಞರು ಏಕಕಾಲದಲ್ಲಿ ವೀಕ್ಷಿಸಲನುಕೂಲವಾಗುವಂತೆ ಈ ಉಪಕರಣವನ್ನು 
_ ನಿರ್ಮಿಸಲಾಗಿದೆ (ಚಿತ್ರ 37). ಈ ಉಪಕರಣದಲ್ಲಿ ಎರಡೂ ಕಡೆಗಳಲ್ಲೂ ೫X2 ರಿಂದ 
4 1೭6.5 ವೃದ್ಧಿವ್ಯಾ ಪಕದ ಎರಡೆರಡು ನೇತ್ರಕ(0೫6 71600)ಗಳಿದ್ದು ಕಾಗದಪ್ರತ್ತಿ 
ಪಾರದರ್ಶಕ ಹಾಗೂ ಚಿತ್ರಸುರಳಿಯಿಂದಲೇ ಶೇ. 60 ಮುಚ್ಚಣೆ ಇರುವ ಚ. 
ಚಿತ್ರಗಳನ್ನು ವೀಕ್ಷಿಸಲು ತಕ್ಕ ಏರ್ಪಾಡಿದೆ. ಚಿತ್ರಗಳಲ್ಲಿನ ಸ್ವರೂಪಗಳು ಸ್ಪ ಸ್ಪಷ್ಟವಾಗಿ 


ಕಾಣಲು ತವ "ಸಮಕಾಂತಿಯಿಂದ ಬೆಳಗುವಂತೆ ಮಾಡುವ ವಿದ್ಯು ದ್ವೀಪಗಳನ್ನು 


ಅಳವಡಿಸಲಾಗಿದೆ. ಇದರಲ್ಲಿ ಕೂಡ ಅವಳಿಚಿತ್ರಗಳನ್ನು ಘನರೂಪ ದೆಶ? ಕಗಳಂಕೆಯೆೇ 


ಕ್‌ ಅನುಸ್ಥಾ ಪರೆಮಾಡಿ ವೀಕ್ಷಿಸಬೇಕು, 


ವಾಯುಚಿತ್ರ ವಿಶ್ಲೇಷಣೆ (8180000 Analysis) 
ವಾಯುಚಿತ್ರ ವಿಕ್ಣೆ ತಾ ಮುಖ್ಯವಾಗಿ ಸಂಬಂಧಪಟ್ಟ ನಿಷಯಗಳನ್ನು 
ಸಂಗ್ರಹಿಸಿ ಸ್ವ ರೂಪಗಳನ್ನು ಗುರುತಿಸುವುದೇ (identification) ಮ ಪ್ರ ಕೆಳಗೆ 


| ಪಟ್ಟ ಮಾಡಿರುವ ಗಳು 1000180300 factors) ಸ್ವ ರೂಪಗಳ ಗುರುತಿಸುವಿಕೆಗೆ 


ಮುಖ್ಯ ಆಧಾರವಾಗಿವೆ. 


]. ಆಕಾರ 4. ನೆರಳು 7. ಬಾಂಧವ್ಯ 
2. ಗಾತ್ರ 5. ಛಾಯೆ 
3. ಮಾದರಿ 6. ರಚನೆ 


(1) ಆಕಾರ (shape): ಸ್ವರೂಪಗಳ ಆಕಾರದಿಂದ ಅವುಗ ಳನ್ನು ಗುರುತಿಸ 


- ಬಹುದು. ಏಓರೆಚಿತ್ರ ಗಳಲ್ಲಿ ವಸ್ತು FE ಆಕಾರ ಅಷ್ಟು ನಿರೂಪ ಗೊಂಡಿರುವುದಿಲ್ಲವಾದ್ದ 


ರಿಂದ ಅವುಗಳನು ಸುಲಭವಾಗಿ. ಗುರುತಿಸಬಹುದು. ಆದರೆ ನೇರಚಿತ್ರ ಗಳಲ್ಲಿ ಸ್ವರೂಪ 
ಮ 


i ಗಳ ಮೇಲ್ಭಾಗವು ಮಾಶ್ರ ಕಾಣುವುದರಿಂದ (orthoscopic view) ಅವುಗಳನ್ನು 


ಗುರುತಿಸಲು ಅಂತಹ ನೋಟದ ಅನುಭವ ಮತ್ತು ಸ್ವರೂಪಗಳ ನಿಕಟ ಪರಿಚಯ 


 ನಿರೂಪಣೆಗಾರರಿಗೆ ಅತ್ಯಾವಶ್ಯಕ, 


ನದಿ, ಉಪನದಿಗಳು, ಸಮುದ್ರತೀರ, ಜ್ವಾಲಾಮುಖಿ, ಭೂಶಿರ ನೀರ್ಗಲ್ಲು 


೭೮ ವಿಜ್ಞಾನ ಕರ್ಣಾಟಕ 


ನದಿಗಳು, ಸಸ್ಯವರ್ಗ ಮುಂತಾದ ಸ್ವಾ ಭಾವಿಕ ಬೃಹತ್‌ ಸ್ವರೂಪಗಳನ್ನು , ಪಟ್ಟಿ ಣಗ 
ಹಳ್ಳಿ, ಕಟ್ಟಡಗಳು, ಕಾರ್ಪಾನೆಗಳ್ಳು ಹೆದ್ದಾ! ರಿ, ರೈಲುಮಾರ್ಗ, ರೈಲ್ವೇ ನಿಲ್ದಾ ಣ್ಯ 
ಮಾ ನಿಲ್ದಾಣ ೧ (car park) ವಾಹನಗಳು, ದ ಮೈದಾನಗಳು, ಕೆರೆ ಕುಂಟೆಗಳು ' 
ಮುಂತಾದ ಮಾನವ ನಿರ್ಮಿತ ಸ್ವರೂಪಗಳನ್ನು. ಅವುಗಳ ಆಕಾರವು ಚೆನ್ನಾಗಿ. | 
ಪರಿಚಿತವಾಗಿರುವುದರಿಂದ ಸುಲಭವಾಗಿ ಹಾಗೂ ನೇರವಾಗಿ ಗುರುತಿಸಬಹುದು. | 
(2) ಗಾತ್ರ (8120) : ವಾಯುಚಿತ್ರಗಳಲ್ಲಿ ಕಾಣಬರುವ ಸ್ವರೂಪ ಪಗಳೆ ಗಾತ್ರ 
ಚಿತ್ರಗಳ ಪ ಕ್ರಮಾಣವನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ: ದೊಡ್ಡ ಪ್ರ ಮಾಣಡ 
ಚಿತ್ರದಲ್ಲಿ ನ ರೈಲುಮಾರ್ಗದ ಅಡ್ಡಪಟ್ಟಿ ಗಳ (sleeper) ಮೇಲಿರುವ ಎರಡು ' 
ಹಾ ಹಳಿಗಳು ವಿಲೀನಗೊಂಡು. ಬಾ ಹಳಿಯಂತೆ ಕಂಡುಬಂದು ಗುರುತಿಸಲು 
ಕಸ್ಟ ವಾಗಬಹುದು. ಅಂತೆಯೇ ಗಿಡಮರಗಳು ಚಿಕ್ಕ ಚುಕೈ ಗಳಂತೆ ಕಾಣಬರುತ್ತದೆ. | 
ಆಂತ ದೊಡ್ಡಪ್ಪ ಪ್ರಮಾಣದ ಚಿತ್ರಗಳಲ್ಲಿ ಸ್ವರೂಪಗಳನ್ನು ನೇರವಾಗಿ ಗುರುತಿಸು" 
ವುದು ಸುಲಭ. "ಸಣ್ಣಪ್ಪ ಮಾಣದ ಚಿತ್ರಗಳಲ್ಲಿ ಸ್ವರೂಪ ಪಗಳನ್ನು ಗುರುತಿಸುವಲ್ಲಿ" 
ನಿರೂಪಕರ ಅನುಭವ ಮತ್ತು ವಿಶ್ಲೆ ೇೀಸಣಾ "ಸಾಮರ್ಥ್ಯಗಳು ಅತ್ಯಗತ್ಯ, 4 


ಗಾತ್ರದ ಆಧಾರದ ಮೇಲೆ ಸ್ವರೂಪಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ 
ವಿಂಗಡಿಸಬಹುದು, ವ 
4 

(೩) ಬೃಹತ್‌ ಸ್ವರೂಪಗಳು : ಅನೇಕ ಚದರ ಮೈಲಿಗಳ ನಾಡಿಯ 
ದೊಡ್ಡ ಗಾತ ಶ್ರದ, | 

po ಭೂಜಲ ಭಾಗಗಳು ಬೆಟ್ಟಿ ಗುಡ್ಡ ಗಳು, ಮೈದಾನ, ಸದೀಕಣಿವೈೆ 
ನದೀಮುಖಜ ಭೂಮಿ. 


ಕ 


(0) ಸೂಕ್ಷ್ಮ ಸ್ವರೂಪಗಳು : ಚಿಕ್ಕಗಾತ್ರದವು. ಕ 


ಉದಾಹರಣೆ: ಜಲಸ್ತರಗಳು, ಸಸ್ಯಗಳು ಸ್ಥಳೀಯ ಸ್ವರೂಪಗಳು, ಶಲಾರಚಕೆ, 
ಕೆಲವು ಮಾನವನಿರ್ಮಿತ ಸ್ವರೂಪಗಳು, | 


(3) ಮಾದರಿ (೧೩೭೭೮೫) : ಇದು ಬಹಳ ಮುಖ್ಯವಾದ ಅಂಶ. ಸ್ವರೂಪಗಳ 
ಕ್ರಮಬದ್ಧ (೦8೮೦೯/)) ತೋರಿಕೆಗೆ " ಮಾದರಿ” ಎಂದು ಹೆಸರು. ಸಾಮಾನ್ಯವಾಗಿ 
ಈ ಕ್ರಮಬದ್ಧ ವ್ಯವಸ್ಥೆಯು ದ್ವಿಗಾತ್ರ ಸಮತಲ ಲಕ್ಷಣವಾಗಿದ್ದರೂ, ಕೆಲವು ವೇಳೆ . 
ತ್ರಿಗಾತ್ರ ವ್ಯವಸ್ಥೆಯಾಗಿಯೂ ಇರಬಹುದು. ಮಾದರಿಯು ನದಿ, ತೊರೆಗಳು 
ಜಲಾಶಯಗಳು, ರಸ್ತೆ, ಮೈದಾನ, ಗಿಡಮರಗಳು ಮುಂತಾದವುಗಳಿಗೆ ಅನ್ವಯಿಸುತ್ತದೆ. ' 


ಸ್ವಾಭಾವಿಕ ಸ್ವರೂಪಗಳು ಮಾನವ ನಿರ್ಮಿತ ಸ್ವರೂಪಗಳಂತೆ ಕರಾರುವಾಕ್ಕಾದ, ' 
ನೇರವಾದ ಮಾದರಿಯನ್ನಾಗಲೀ ಹಾಗೂ ಕ್ರಮಬದ್ಧವಾದ ಅಂತರವನ್ನಾ ಗಲೀ 


ವಾಯುಚಿತ್ರಗಳು ೭೯ 


' ಹೊಂದಿರುವುದಿಲ್ಲ. ಆದರೆ ಅವುಗಳದ್ದೇ ಆದ ವಿಲಕ್ಷಣ ವಿನ್ಯಾಸಗಳನ್ನು ಹೊಂದಿರುವುದ 
ರಿಂದ ಈ ಆಧಾರದ ಮೇಲೆ ಅವುಗಳನ್ನು ಗುರುತಿಸಬೇಕಾಗುತ್ತದೆ. 

ಉದಾಹರಣೆ: ಜಲಾಶಯ ಕಮರಿ, ಕೊರಕಲುಗಳು. 

(4) ನೆರಳು (shadow) : ಸ್ವರೂಪಗಳ ನೆರಳು ಅವುಗಳ ಆಕಾರ ಮತ್ತು ಗಾತ್ರ 
p ಗಳನ್ನು ತಿಳಿಸುತ್ತದೆ. ನೆರಳಿನ ಪಾಶ ೯ರೇಖಾಕ ೈಕಿ(0100160) ಯಿಂದ ಸ್ವರೂಪಗಳ 
 ಆಕಾರವನ್ನೂ ಎತ್ತರವನ್ನೂ ಕೆಲವು ವೇಳೆ ಅವುಗಳ ವಿನ್ಯಾಸವನ್ನೂ ನಿರ್ಣಯಿಸ 

ಬಹುದು. 
ಉದಾಹರಣೆ : ನೇರಚಿತ್ರಗಳಲ್ಲಿ ಕಂಬ, ಚಿಮಣಿ, ಗೋಪುರ ನೆತ್ತಿಮೇಲಿನ 

| ನೀರಿನತೊಟ್ಟಿ (overhead tank) ಮುಂತಾದ ನೀಳ ಮತ್ತು ಎತ್ತರವಾದ ಸ್ವರೂಪ 
' ಗಳನ್ನು ನೆರಳಿನಿಂದ ಮಾತ್ರ ಗುರುತಿಸಲು ಸಾಧ್ಯ. ಸೇತುವೆಗಳ ವಿನ್ಯಾಸ-ರಚನೆ 
ಗಳನ್ನು ಕೂಡ ಅನೇಕ ವೇಳೆ ನೆರಳಿನ ಸಹಾಯದಿಂದಲೇ ನಿರ್ಣಯಿಸಬಹುದು. 

(5) ಛಾಯೆ (1080) : ವಾಯುಚಿತ್ರದ ಬಣ್ಣದ ಗಾಢತೆ(dpth)ಗೆ ಛಾಯೆ 
' ಯೆಂದು ಹೆಸರು. ಸಾಮಾನ್ಯವಾಗ ಚಿತ್ರಗಳ ಛಾಯೆಯು ಚಿತ್ರೀಕರಣ ಸಮಯ 
ಸ್ವರೂಪಗಳ ಮೇಲ್ಮೈಲಕ್ಷಣ, ಅವುಗಳಿಂದ ಪ್ರತಿಫಲಿಸಿದ ಬೆಳಕಿನ ಪ್ರಮಾಣ, 
| ಉಪಯೋಗಿಸಿದ ಚಿತ್ರಸಟಲ ಮತ್ತು ಸೋಸಣಿಗೆಗಳ (811085) ಆಧಾರದ ಮೇಲೆ 
ತೆಳುಬೂದು (Light gray) ಬಣ್ಣ ದಿಂದ ದಟ್ಟಿ ಬೂದು (dark gray) ಅಥವಾ ಕಪ್ಪು 
ಬಣ್ಣ ದವರೆಗೂ ವಿಸ್ತ ರಿಸಿರುತ್ತ ದೆ. 

ನಯವಾದ ಮೇಲ್ಮೈ ಪಸ್ತರೂಸಗಳು ಹೆಚ್ಚು ಬೆಳಕನ್ನು ಪ್ರತಿಫಲಿಸುವುದರಿಂದ 
'ಅವುಗಳ ಪ್ರತಿಬಿಂಬ ಬಿಳಿ ಅಥವಾ ತೆಳುಬೂದು ಜಾಯ ಒರಟಾದ ಮೇಲ್ಮೈ 
ಸ್ವರೂಪಗಳ ಪ್ರತಿಬಿಂಬ ದಟ್ಟ ಬೂದು ಛಾಯೆಯನ್ನೂ ಹೊಂದಿರುತ್ತವೆ. ಭೂ 
__ ಭಾಗವು ನೀರು TE ಜಲಾಗಮ್ಯವಾಗಿದ್ದಲ್ಲಿ ಒದ್ದೆ ಯಾಗಿದ್ದಲ್ಲಿ ಅಥವಾ 
ಆ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟವು ನೆಲಮಟ್ಟಕ್ಕೆ ಸಮಾಪದಲ್ಲಿದ್ದಲ್ಲಿ (high 
. Mier 1೩010) ಕೊಂಚ ಬೆಳಕು ಪ್ರತಿಬಿಂಬಿಸಿ ದಟ್ಟ ಛಾಯೆಯನ್ನು ಹೊಂದಿರು 
ತಜಿ ಹಾಗಿರದೆ ಪ್ರತಿಬಿಂಬದ ಛಾಯೆಯು ಮಸಕ ರೆ ಅದು ಶುಷಪರಿಸ್ಥಿತಿ 
A (arid ಯನ್ನೂ ಸೂಚಿಸುತ್ತದೆ. 
4 (6) ರಚನೆ (Structure): ಭೂಸ್ವರೂಪಗಳ ಪ್ರ ಪ್ರತಿಬಿಂಬಗಳ ಛಾಯೆಯ 
ವ್ಯತ್ಯಾಸದ ಪುನರಾವರ್ತನೆಗೆ ರಚನೆಯೆಂದು ಹೆಸರು. ರಚನೆ ಸಮಗ್ರ ವಾಯು 
ಚಿತ್ರದಲ್ಲಿ ಸ್ವರೂಪಗಳ ತೆಳು ಮತ್ತು ದಟ್ಟಛಾಯೆಯ ಸಂಯೋಜನೆ. ಅದುದರಿಂದ 
| ಸ್ವರೂಪಗಳ ಸಂಖ್ಯೆ, ಗುಣಲಕ್ಷಣ ಮತ್ತು ವ್ಯಾಪ್ತಿ ಯನ್ನ್ನನುಸರಿಸಿ ಛಾಯೆಯ 
ಕಃ ದಟ್ಟ ತೆ ವ್ಯತ್ಯಾಸ ಹೊಂದಿ ತೆಳು ಮತ್ತು ದಟ್ಟಛಾಯೆಗಳ ಪುನರಾವರ್ತನೆ ಕಂಡು 
3 ಬರುತ್ತದೆ. ಇಂಥಾ ಪುನರಾವರ್ತನೆ ಸರಾ ವಿಶಿಷ್ಟ ಸಮಗ್ರ ರೆಚನೆ(Character- 
ತ ಯನ್ನು ರೂಪಿಸುತ್ತದೆ. ಸ್ವರೂಪಗಳು ತಮ್ಮದೇ ಆದ ಸಮಗ್ರ 


೪೦ ವಿಜ್ಞಾ ನ ಕರ್ಣಾಟಕ 


ವೈಶಿಷ್ಟ್ಯವನ್ನು ಹೊಂದಿ ಒಂದು ವಿಧವಾದೆ ಛಾಯೆಯನ್ನು ನೀಡಬಹುದು. ಹಾಗಲ್ಲಕೆ' 
ಅನೇಕ ಮೂಲ ಅಂಶ(uಂits)ಗಳ ಸಂಯೋಜನೆಯಾಗಿದ್ದ ಲಿ ವಾಯುಚಿತ್ರದ 
ಪ್ರಮಾಣವು ರಚನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತ FN 


ಉದಾಹರಣೆ; ಸಣ್ಣ ಪ್ರಮಾಣದ ವಾಯುಚಿತ್ರ ವೊಂದರಲ್ಲಿ ಸಣ್ಣ ರೇಖೆಗಳ 
ಜಾಲವೊಂದು (೧೮೫೦೯೬) ಒತ್ತಾಗಿ ಕಂಡು ಒಂದು ವಿಶಿಷ್ಟ ಛಾಯೆಯನ್ನು ನೀಡು 
ತ್ತದೆ. ಆದರೆ ಅದನ್ನೇ ದೊಡ್ಡ ಪ್ರಮಾಣದ ಚಿತ್ರದಲ್ಲಿ ಸ್ಪಷ್ಟವಾದ ಶಿಲಾ ಸಂದು 
ಗಳ ಸಮೂಹೆ(rಂck int system)ವೆಂದು, ವ್ಯತ್ಯಾಸ ಹೊಂದಿದ ಛಾಯೆಯ 
ಗಾಢತೆಯಿಂದ ಪರಿಗಣಿಸಬಹುದಾಗಿದೆ. 

ಛಾಯೆಯ ಪುನರಾವರ್ಶನೆಯನ್ನುನುಸರಿಸಿ ಸ್ಪರ್‌ (Spur), ರೌಪ್‌ (Roup), 
ಡೆನಿ (Denny) ಮುಂತಾದವರು ರಚನೆಯನ್ನು 'ಸ್ಕೂಲ (Coarse), ಒರಟು 
(rough), ಹೆಣಿಕೆ (matty), ಕಣಕ (grannular), ನಯ (fluffy) ಮತ್ತು 


ಸೂಕ್ಷ್ಮ (೧) ಎಂಬುದಾಗಿ ವಿಂಗಡಿಸಿದ್ದಾರೆ. ಆದರೆ ಇವುಗಳ ಕಲ್ಪನೆ ಅರ್ಥ | 


ಮತ್ತು ವರ್ಣನೆ ಅನುಭವದಿಂದ ಮಾತ್ರ ಸಾಧ್ಯ. 

ಉದಾಹರಣೆ: ಹೆಚ್ಚು ಅಂತರದ ಜಲಸ್ತರಗಳು ಅಥವಾ ನದಿ- ಉಪನದಿಗಳ 
ಜಾಲ, ಸ್ಥೂಲರಚನೆಯನ್ನೂ ಅದೀ ಒತ್ತಾದ ಒಂದು ಸಮೂಹ್‌ೆ ಸೂಕ್ಷ್ಮರಚ 
ಯನ್ನೂ ಸೂಚಿಸುತ್ತದೆ. ಈ ಬಗೆಯ ವಾಯುಚಿತ್ರದ ಛಾಯೆಯ ಆಧಾರದ 
ರಚನೆಗೂ ಶಿಲೆಗಳ ಅಥವಾ ಮಣ್ಣಿ ನ ರಚನೆಗೂ ಸಂಬಂಧವಿರುವುದಿಲ್ಲ, 

(7) ಜಾಂಧವ್ಯ (Relationship) ಕೆಲವು ಸ್ವರೂಪಗಳು ಅವುಗಳ 
ವೆ 
ಗಳಲ ಸುತ್ತಮುತ್ತಲ ಪರಿಸ್ಥಿತಿ ಅಥವಾ ಆವು ಇತರ ಸ್ವರೂಪಗಳೊಂದಿಗೆ ಹೊಂದಿರುವ 
ಬಾಂಧವ್ಯದ ಆಧಾರದ ಮೇಲೆ ಅವುಗಳನ್ನು ಗುರುತಿಸಬಹುದು. 


ಶಿಸ್ಟ್ರದಿಂದ ಗುರುತಿಸಲಾರದಷ್ಟು ಅಸ್ಪಷ್ಟ ವಾಗಿರಬಹುದು. ಅಂತಹ ಪ್ರಸಂಗ 


ಉದಾಹರಣೆ : ನೇರ ಅಥವಾ ಕಮಾನಿನ ಆಕಾರದ ರೇಖೆಯೊಂದರ ಹಿಂದೆ 


ವಿಶಾಲವಾದ ಒಂದು ಜಲಾಶಯ ಕಂಡುಬಂದಲ್ಲಿ ಆ ರೇಖೆ ಒಂದು ಅಣೆಕಟ್ಟೂ 
ಎಂದೂ, ನದಿಗಳು, ಕಾಲುವೆಗಳು ಅಥವಾ ಕಮರಿಗಳನ್ನು ಹೆದ್ದಾರಿ, ರೈ ಲ್ವೇಮಾರ್ಗ 
ಅಥವಾ ರಸ್ತೆ ಅಡ್ಡಲಾಗಿ ದಾಟುವಂತೆ ಇದ್ದರೆ ಅದು ಸೇತುವೆ ಎಂದೂ ತಿಳಿಯಬೇಕು, 
ರಸ್ತೆ ಕಾಲುವೆ ಅಥವಾ ರೈಲುಮಾರ್ಗ ಸಣ್ಣ ಪ್ರದೇಶದ ಒಂದು ಪಾರ್ಶ್ವದಲ್ಲಿ ಅದೃಶ್ಯ 
ವಾಗಿ ಮತ್ತೊಂದು ಪಾರ್ಶ್ವದಿಂದ ಮುಂದುವರಿದರೆ ಅದು ಸುರಂಗಮಾರ್ಗವೆಂದೂ 
ತಿಳಿಯಬಹುದು. 

ಇದೇ ರೀತಿಯಲ್ಲಿ ಸ್ವರೂಪಗಳ ನಿಕಟ ಸಂಬಂಧದಿಂದ ಒಂದೇ ರೀತಿಯಾಗಿ 
ಕಾಣಿಸುವ ಸ್ವರೂಪಗಳನ್ನು ವಿಂಗಡಿಸಬಹುದು. 

ಉದಾಹರಣೆ : ಸಾಲುಮರಗಳ ಬಾಂಧವ್ಯದಿಂದ ಹೆದ್ದಾರಿಗಳನ್ನೂ ಅಡ್ಡ ಪಟ್ಟಿ 
ಗಳು (sleepers), ನಿಲ್ದಾಣಗಳು, ರೈಲುಗಾಡಿಗಳು, ವಿಸ್ತರಿಸುತ್ತಾ ಬರುತ್ತಿರುವ 


SE 


ವಾಯುಚಿತ್ರ ಗಳು ೮೧ 


ಹೊಗೆ ಮುಂತಾದವುಗಳಿಂದ ಕೈಲುಮಾರ್ಗಗಳನ್ನೂ, ಮತ್ತು ಕೈಲು ನಿಲ್ದಾಣಗಳನ್ನೂ 
ಗುರುತಿಸಬಹುದು. 

ಕಡಿದಾದ ಹೆಂತಗಳಿಂದ ಸುತ್ತುವರೆದಿರುವ ಹಳ್ಳಗಳನ್ನು ಮೇಲ್ಮೈ ೈಗಣೆ(ಂpಗ 
' 0೩5 mine)nಗಳೆಂದೂ, ಅಥವಾ ಕಲ್ಲುಗಣಿ(5॥076 qಟarry)ಗಳೆಂದೂ ಗುರುತಿಸು 
 ವುದರ ಜತೆಗೆ ಅವುಗಳನ್ನು ಸ್ವಾಭಾವಿಕ ಹಳ್ಳ ಕೊಳ್ಳ ಗಿಳಿಂದಲೂ ಬೇರ್ಪಡಿಸಬಹುದು, 
| ಮೇಲೆ ವಿವರಿಸಿದ ಆಧಾರಗಳ ಮೇಲೆ | : 5000 ಪ್ರಮಾಣದ ಚಿತ್ರಗಳಲ್ಲಿ 
 ಶಿಲಾಸಮುದಾಯಗಳು, ಅವುಗಳ ಬಗೆ, ರಚನೆ, ವ್ಯಾಪ್ತಿ ಅನೇಕ ವಿಧವಾದ ಮಣ್ಣುಗಳು 
' ಮತ್ತು ಅವುಗಳ ವ್ಯಾಪ್ತಿ, ಗಿಡಮರಗಳು, ಕಟ್ಟಡಗಳು ಮತ್ತು ಅವುಗಳ ವಿವರ್ಕ 
' ಕಾರ್ಪಾನೆಗಳು, ರೈಲ್ವೇ ನಿಲ್ದಾಣ ವಿಮಾನ ನಿಲ್ದಾಣ, ಮೋಟಾರು ವಾಹನಗಳು 
' ಅವುಗಳ ನಿಲ್ದಾಣ, ಆಟದ ಮೈದಾನ, ರಸ್ತೆ, ಜನರು ಹಾಗೂ ಪ್ರಾಣಿಗಳನ್ನು 
ಗುರುತಿಸಬಹುದು. 1; 10000 ಅಭವಾ ಹೆಚ್ಚು ಪ್ರಮಾಣದ ಚಿತ್ರಗಳಲ್ಲಿ ಮನೆ 
' ಬಮಣಿಗಳು, ಜನರು ಮತ್ತು ಪ್ರಾಣಿಗಳನ್ನು ಗುರುತಿಸುವುದು ಕಷ್ಟ. 

| [ಮುಂದುವರಿಯುವುದು] 


ನಿಮಗೆ ತಿಳಿದಿರಲಿ - 


ಪ್ರಪಂಚದ ಹತ್ತು ಮಹಾನದಿಗಳು 


ಉದ್ದ (ಕಿ.ಮಾ. ಗಳಲ್ಲಿ) ಜಲಾನಯನ ಪ್ರದೇಶ ' 


(ಚ.ಕಿ.ಮಾ. ಗಳಲ್ಲಿ) 
1. ಅಮೆಜಾನ್‌, ಬ್ರೆಜಿಲ್‌ 6437 7050 
2. ರಿಯೊ ಡಿ ಲಾಪ್ಲಾಟಾ-ಪರಾನ, 
ಅರ್ಜೆಂಟೈನ 4000 4144 

3. ಕಾಂಗ್ಯೋ ಆಫ್ರಿಕ 4700 3457 
4. ನೈಲ್‌, ಈಜಿಪ್ಸ್‌ 6650 3349 
5. ಮಿಸಿಸಿಪಿ-ಮಿಸ್ಟೌ್‌ರ್ರಿ 

ಉತ್ತರ ಅಮೆರಿಕ 6020 3221 
6. ಆಬ್‌-ಇರ್‌ಓಷ್‌, ರಷ್ಯಾ 5410 2975 
7. ನಿಸಿ, ರಷ್ಯಾ ೨540 2580 
8. ಲೆನಾ, ರಷ್ಯಾ 4400 2490 
9.  ಯಾಂಗ್‌ಟ್ಕಿ, ಚೀನಾ ೨494 1959. 
10. ಆಮೂರ್‌, ರಷ್ಯಾ 2824 1855 


[ಆಕರ “Encyclopaedia ಔ1110111100'] 


4 A 


ಎಸ್‌. ನಂಜುಂಡರಾವ್‌ 


ಮಾನವಶರೀರದ ಜೀವ ಅಂಕಗಣಿತ ವೃತ್ತಾಂತ 


ಮಾನವಶರೀರ ಒಂದು ಅದ್ಭುತ ವ್ಯವಸ್ಥೆ. ಆಧುನಿಕ ತಂತ್ರವಿದ್ಯೆಯಿಂದ ನಮಗೆ 


' ಲಭ್ಯವಾಗಿರುವ ವಿಸ್ಮಯಕಾರಿ ಯಂತ್ರಗಳಿಗಿಂತ, ಅದು ಖಂಡಿತ ಅದ್ಭುತವಾದದ್ದು 


ಅಧರ ಆರೋಗ್ಯ ಮತ್ತು ಸಮರ್ಪಕ ಕಾರ್ಯನಿರ್ವಹಣೆ ಪ್ರ ತಿಯೊಬ್ಬರಿಗೂ 


ಅತ್ಯಾವಶ್ಯಕ. ವೈದ್ಯಕೀಯ ವಿದ್ಯಾರ್ಥಿಗಳು ದೇಹರಚನೆ ಮತ್ತು ಶರೀರವಿಜ್ಞಾನ 


ks ನಾ 


| ಇವನ್ನು ಕಲಿಯುವುದರಲ್ಲಿ ಬಹುಕಾಲವನ್ನು ಕಳೆಯುತ್ತಾರೆ. ಆದರೆ ಈ ಅಧ್ಯಯನಕ್ಕೆ 


ವೈದ್ಯಕೀಯ ಪುಸ್ತಕಗಳಲ್ಲಿ ಪ್ರಾಶಸ್ತ್ಯ ಸಿಗದಿರುವಂಥ ಕೆಲವು ಅಂಕಗಣಿತೀಯ, ಬೀಜ 
ಗಣಿತೀಯ, ಜ್ಯಾಮಿತೀಯ ದೃಷಿ ಗಳಿವೆ. ಇವು ಪರಿಮಾಣಾತ್ಮಕವಾದವು; ಮತ್ತು 
ಕ್ರಿಯಾ ಭಾಗಿಗಳಾಗುವ ವಸ್ತುಗಳ ಪರಿಮಾಣ ದರ್ಜೆಗಳತ್ತ ನಮ್ಮ ಲಕ್ಷ್ಯ 
ಕೇಂದ್ರೀಕರಿಸುವಂತೆ ಮಾಡಬಲ್ಲವು. ಇವುಗಳಲ್ಲಿ ಕೆಲವನ್ನು ನಮ್ಮ ಶಾಲೆ ಮತ್ತು 
ಪದನಿಪೂರ್ವ ಕಾಲೇಜುಗಳಲ್ಲಿರುವ ವಿದ್ಯಾರ್ಥಿಗಳು ಗಣಿತ, ಭೌತಶಾಸ್ತ್ರ, ರಸಾಯನ 
ಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಲ್ಲಿ ಕುತೂಹಲವಾದ ಅಭ್ಯಾಸಗಳಾಗಿ ಓದಬಹುದು. 
ಈ ಅಭ್ಯಾಸಗಳು ಭೌತಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳನ್ನು 
ಒಂದುಗೂಡಿಸಲು ಸಹಾಯಕವಾಗುವುವು. ಇಂಥ ಅಂತರಶಾಸ್ತ್ರೀಯ ದೃಷ್ಟಿಯನ್ನು 
ಶಾಲೆಗಳಲ್ಲಿಯೇ ನೀಡಬೇಕು. 


ಕಾಲ ಮತ್ತು ಕೆಲಸ, ಬಡ್ಡಿ ಮತ್ತು ಸೋಡಿ ಈ ತರಹದ ಕೆಲವು ವ್ಯಾಪಾರೀ 
ಸಂಬಂಧವಾದ ವಿಷಯಗಳನ್ನು ಮಾತ್ರ ಅಂಕಗಣಿತದಲ್ಲಿ ಸರಿಗಣಿಸಲಾಗುತ್ತದೆಂದೂ 
ಅಥವಾ ಗಣಿತಜ್ಞ ರಿಂದ ನಿರೂಪಿಸಲ್ಪಟ್ಟ ಕೆಲವು ಪರಿಪೂರ್ಣ ಚಿತ್ರಗಳ ಬಗ್ಗೆ ಮಾತ್ರ 
ರೇಖಾಗಣಿತ ತೊಡಗಿರುತ್ತದೆಂದೂ ಅಥವಾ ಕೆಲವು ಅಮೂರ್ತ ಚಿಹ್ನೆಗಳೊಡನೆ 
ಮಾತ್ರ ಬೀಜಗಣಿತ ವ್ಯವಹರಿಸುತ್ತದೆಂದೂ ನಮ್ಮ ವಿದ್ಯಾರ್ಥಿಗಳು ಭಾವಿಸಬಾರದು. 
ಮಾನವನ ದೇಹರಚನೆ ಮತ್ತು ಶರೀರನಿಜ್ಞಾನದ ಒಳನೋಟಗಳನ್ನು ನೋಡಲು 


* ಆಧಾರ: "810-41116110 of the Human Body-J. N. Kapur’, 
Everyman’s Science, Feb-Mar., 1977. 


೮೪ ವಿಜ್ಞಾನ ಕರ್ಣಾಟಕ 


ಸಹ ಈ ವಿಷಯಗಳು ನಮಗೆ ಸಹಾಯಮಾಡಬಲ್ಲವು. ಪರ್ಯಾಯವಾಗಿ, ಶರೀರದ 
ರಚನೆಯು ಅಂಕಗಣಿತ್ಯ ರೇಖಾಗಣಿತ, ಬೀಜಗಣಿತ ಮತ್ತು ಉನ್ನತ ಮಟ್ಟ ಸದೆ 
ಗಣಿತದಲ್ಲಿಯೂ ಸಹ ಆಕರ್ಷಣೀಯವಾದ ಉದಾಹರಣೆಗಳನ್ನು ಎಡ. ಈ 
ನಿಷಯಗಳನ್ನು ಇನ್ನೂ ಉತ್ತಮವಾಗಿ ಕಲಿಯುವಂತೆ ಮ 


ನಮ್ಮ ಶರೀರದಲ್ಲಿ 96 ಸಾವಿರ ಕಿಲೋಮಾಟರ್‌ ಉದ್ದ ದ ರಕ್ತನಾಳಗಳಲ್ಲಿ 


ರಕ್ತ ಹರಿಯುತ್ತ ದೆಂದೋ ಅಥವಾ 12 ಲಕ್ಷ ಕೆಂಪು ರಕ್ತ ಕೋಶಗಳು ಪ ಗ್ರತಿ ಸೆಕೆಂಡಿಗೂ ಕ 
ಸಾಯುತ್ತವೆಂದೋ ಅಥವಾ ಒಬ್ಬನ ಆಯುಷ್ಯದಲ್ಲಿ 5 ಲಕ್ಷ ಓನ್‌ ರಕ ಕೃವನ್ನು ' 
ಹೃದಯ ಹೊರಹಾಕುತ್ತದೆಂದೋ "ರೀಡರ್ಸ್‌ ಡೈಜಿಸ್ಟಿ ನಲ್ಲಿ ರ್ಯಾ ಟ್‌ಕ್ಲಿಫ ಫ್‌ರವರ ' 
ಲೇಖನವನ್ನು ಓದಿದಾಗ ನಮಗೆ ವಿಸ್ಮಯವಾಗುವುದು ಸಹಜ, ಆರೆ. ಈ ಬಡ] 
ಸಂಗತಿಗಳ ಬಗ್ಗೆ ನಾವೇನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ಸಂಮಾಣ/ 
ಸಂಬಂಧಿಸಿರುವ ಈ ಅಂಶಗಳು ಒಂದಕ್ಕೊಂದು ಸರಪಳಿಯಂತೆ ಸೇರಿರುವುದರಿಂದ ' 


ಮೂಲ ರೂಪದ ಗಣಿತದಿಂದಲೇ ಒಂದರಿಂದ ಇನ್ನೊಂದನ್ನು ಕಂಡುಹಿಡಿಯಬಹುದು, 
ಇದನ್ನು ಮುಂದಿನ ಪರೀಚ್ಛೇದಗಳಲ್ಲಿ ವಿವರಿಸಿದೆ. 


ವಾಯು ಕೋಷ್ಠಿಕ ಚೀಲಗಳು : 


ನಾವು ಉಸಿರಾಡುವ ವಾಯು ಶ್ರಾಸನಾಳೆದ ಮೂಲಕ ಮೊದಲು ಎರಡು 
ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ. ಅನಂತರ ಪ್ರತಿಯೊಂದು ಭಾಗವೂ ಎರಡಾಗಿ, 
ಇದೇರೀತಿ 20 ರಿಂದ 22 ಸಲ ಎರಡೆರಡಾಗಿ ವಿಂಗಡಿಸಲ್ಪಡುತ್ತದೆ, ಪ್ರತಿಯೊಂದು 
ಅಂತಿಮ ನಾಳದಲ್ಲಿಯೂ ಸುಮಾರು 300 ವಾ.ಕೋ. ಚೀಲಗಳಿರುವುವು. ಒಂದೊಂದು 
ಚೀಲದ ವ್ಯಾಸ 75 ರಿಂದ 300 ಮೈಕ್ರಾನ್‌ಗಳು (1 ಮೈಕ್ರಾನ್‌ 10-* 
ಮಾಟಂ" -0.0000೦1 ಮಾ 10-5 ಮಿ.ಮಾ-0.001 ಮಿ.ಮಾ.). we 


ಮೊತ್ತ 230 ರಿಂದ 222 ಆಗಿರುತ್ತದೆ. ಈಗ 220 ಎ (210)2= (1024): 
(1000)2=105= 10 ಲಕ್ಷ. ಹೀಗೆ ನಾಳಗಳ ಮೊತ್ತ 10 ಲಕ್ಷದಿಂದ 40 ಲಕ್ಷ 
ಗಳಾಗಿರಬಹುದು. ಮತ್ತು ವಾ.ಕೋ. ಚೀಲಗಳ ಮೊತ್ತ 30 ತೋ) 
120 ಕೋಟಗಳಾಗಬಹುದು. 4 


ವಾ.ಕೋ. ಚೀಲದ ಸರಾಸರಿ ತ್ರಿಜ್ಯವನ್ನು 100 ಮೈಕ್ರಾನ್‌ಗಳೆಂದು ಪರಿಗಣಿ . 
ಸಿದರೆ ಅದರ ಮೇಲ್ಮೈ ವಿಸ್ತೀರ್ಣ 4710-42 ಸಮ, ಬ10- ಚ.ಮಾ. 
ವಾ.ಕೋ. ಚೀಲಗಳ ಒಟ್ಟು ಮೇಲ್ಮೈ ವಿಸ್ಲೀರ್ಣ= 300 106 10-730 ' 
ಚ.ಮಿಾ. ನಿಂದೆ 120 ಚೆ. ಮಾ. ವರೆಗೂ ಇರಬಹುದು. ಈ ಮೇಲ್ಮೈ ವಿಸ್ತೀರ್ಣ ' 
70 ಚ.ಮಾ. ಇರಬಹುದೆಂದು ಅಂದಾಜುಮಾಡಲಾಗಿದೆ. ಮಾನವನ ಮೇಲ್ಮೈ 
ವಿಸ್ತೀರ್ಣ 1.7 ಚ.ನಿಖಾ.ಗಳಾಗಿರುವುದರಿಂದ : ವಾ.ಕೋ. ಚೀಲಗಳನ್ನು ಅವನ 


ಮಾನವಶರೀರದ ಜೀವ ಅಂಕಗಣಿತ ವೃತ್ತಾಂತ ೮೫ 


ಮೇಲೆ ಹರಡಿದರೆ ಸುಮಾರು 40 ಸಲ ಅವನನು ಅವುಗಳಿಂದ ಮುಚ ಬಹುದು. 
ನೆಲದ ಮೇಲೆ ಹರಡಿದರೆ ಒಂದು ಬ್ಯಾಡ್‌ಮಿಂಟನ್‌ ಮೈದಾನದಷಾ ಸ ಈ 
ವಿಸ್ತೀರ್ಣ ನಮಗೆ ಬಹಳ ಮುಖ್ಯ. ಏಕೆಂದರೆ ನಾವು ಉಚ್ಛಸಿಸುವ ಅಕ್ಸಿಜನ್ನೂ 
ನಿಶ್ಚಸಿಸುವ ಇಂಗಾಲದ ಡ್ರೈ ಆಕ್ಸೈಡೂ ಇದರ ಮೂಲಕವೇ ಹಾಯುತ್ತವೆ. 


ವಾ.ಕೋ. ಚೀಲದ ಗಾತ್ರ ಸುಮಾರು (4/3)7 (10-98-ಇ42610-82 
ಘ.ಮಾ. ಹೀಗೆ ಎಲ್ಲ ವಾ.ಕೋ. ಚೀಲಗಳ ಒಟ್ಟು ಗಾತ್ರ ಸುಮಾರು 10-3 ಯಿಂದ 
10-3 ಫಘ.ಮಾ. ಆಗಿರಬಹುದು. 1 ಫೆ.ಮಾ.ಇ 106 ಫ.ನೆಂ.ಮಾ. = 108 ಲೀಟರ್‌ 
ಆದ್ದರಿಂದ ವಾ.ಕೋ. ಚೀಲಗಳ ಗಾತ್ರ 1 ಲೀ. ನಿಂದ 10 ಲೀ. ಆಗಿರಬಹುದು. 


ಫುಪ್ಪುಸದ ಧಾರಣ ಸಾಮರ್ಥ್ಯ 5 ರಿಂದ 6 ಲೀ. ಎಂದು ಅಂದಾಜುಮಾಡಲಾಗಿದೆ. 


ಸಾಧಾರಣವಾಗಿ ಪ್ರತಿಯೊಂದು ಉಚ್ಛ್ಛ್ವಾಸದಲ್ಲಿಯೂ 3 ಲೀಟರ್‌ ಅಥವಾ 
500 ೦-೦., ವಾಯುವನ್ನು ಸೆಳೆದುಕೊಳ್ಳು ತ್ತೇವೆ, ಇದರಲ್ಲಿ ಸುಮಾರು 350 0.0. 
ವಾಯು ವಾ ಕೋ ಚೀಲಗಳಿಗೆ ಹೋದರೆ, ಉಳಿದೆ 150 0.೦. ವಾಯು ನಿರುಪ 


 ಯುಕ್ತವಾಗುತ್ತದೆ. ಹೆಚ್ಚು ವ್ಯಾಯಾಮ ಮಾಡಿದಾಗ ಇದಕ್ಕಿಂತಲೂ ಜಾಸ್ತಿ 


ವಾಯುವನ್ನು ಸೆಳೆದುಕೊಳ್ಳುತ್ತೇವೆ. ಹೆಚ್ಚಿನ ವಾಯುವನ್ನು ತನ್ನೊಳಗೆ ಹೊಂದಿಸಿ 
ಕೊಳ್ಳುವ ಸಾಮರ್ಥ ಫ್ರಪ್ಸುಸಕ್ಕಿದೆ. 


ಫ್ರಸು ಎಸಗಳಲ್ಲಿಯ ಲೋಮನಾಳಗಳು: 
ಫುಪ್ಪುಸಗಳಿಗೆ ರಕ್ತವನ್ನು. ಸರಬರಾಜುಮಾಡುವ ಸಂಯಂತ್ರ (ಮೆಕ್ಯಾನಿ 
ಸಮ್‌), ಅವುಗಳಿಗೆ ವಾಯುವನ್ನು ಸರಬರಾಜುಮಾಡುವ ಸಂಯಂತ್ರದಷ್ಟೇ ಕ್ಲಿ ಷ್ಟ 


' ಮತ್ತು ಕುತೂಹಲಕಾರಿ. ಗುಂಡಿಗೆಯ ಬಲಹೃತ್ಯುಕ್ಷಿ ಮಲಿನ (ಆಕ್ಸಿಜನ್‌ ರಹಿತ) 


ತ್‌ 


ರಕ್ತವನ್ನು ಫುಪ್ಪುಸಗಳ ರಕ್ತನಾಳಗಳಿಗೆ ಕಳುಹಿಸಿದಾಗ, ಅದು ಸುಮಾರು 7 ರಿಂದ್ಪೆ 


10 ಮೈಕ್ರಾನ್‌ ವ್ಯಾಸವುಳ್ಳೆ ಲಕ್ಷೋಪಲಕ್ಷ ಸಣ್ಣ ಸಣ್ಣ ಕೊಳವೆಗಾಗಿ ಮಾರ್ಪಟು 


ವಾ.ಕೋ. ಚೀಲಗಳ ಮೇಲೆ ಬಲೆಗಳಂತೆ ಹರಡಿಕೊಳ್ಳುತ್ತದೆ. ಪ್ರತಿಯೊಂದು 
ಕೊಳವೆಯ ಉದ್ದೆ ಸುಮಾರು 10 ಮೈಕ್ರಾನ್‌, ಸರಾಸರಿ ವ್ಯಾಸ 8 ಮೈಕ್ರಾನ್‌. 
ಇಂಥ ಕೊಳವೆಗಳು ಸುಮಾರು 28 * 1010 ಇರಬಹುದು. 


ಹೀಗೆ ಫುಪ್ಸುಸಗಳ ರಕ್ತನಾಳಗಳ ಒಟ್ಟು ಉದ್ದೆ. 7... 2871019 10 
ಮೈಕ್ರಾನ್ಸ್‌ 
= )8 «10191078 
ಮಾಟಿರ್ಸ್‌ 
= 2800 ಕ ಮಾ.ಗಳು 


೮೬ ವಿಜ್ಞಾ ನ ಕರ್ಣಾಟಕ 


ಫುಪ್ಪುಸಗಳ ರಕ್ತನಾಳಗಳ ಮೇಲ್ಮೈ ವಿಸ್ತೀರ್ಣ 
28x 1010 x 10-52 27 x (4x 10-5) ಚ. ಮಾ. ಗಳು 

ಇ. 70 ಚ.ವಿತಾ.ಗಳು.: ಶೆ 

ಫುಪ್ಪುಸಗಳ ರಕ್ತನಾಳಗಳ ಒಟ್ಟು ಗಾತ್ರ ನ & 
28 * 1010 x 10-5 x27 *(4 10-5) ಘ.ಮಾ. ಗಳು" 


ಈ ರಕ್ತನಾಳಗಳನ್ನು ಒಂದಕ್ಕೊಂದು ಜೋಡಿಸಿ ನೆಲದ ಮೇಲೆ ಹರಡಿದರೆ, ಶ್ರೀನಗರ 
ದಿಂದ ಕನ್ಯಾಕುಮಾರಿಯವರೆಗೂ ಇರುವ ದೂರದಷ್ಟಾಗುವುದು. ಇವುಗಳ ಗಾತ್ರ ' 
ಬಹಳ ಕಡಿಮೆಯಿದ್ದರೂ, ಮೇಲ್ಮೈ ವಿಸ್ತೀರ್ಣವು ವಾ.ಕೋ. ಚೀಲಗಳವಷ್ಟೇ 


ಆಗಿರುತ್ತದೆ. 


ಹೃದಯದ ರಕ್ತನಾಳಗಳ ವ್ಯವಸ್ಥೆ: k; 
ದೇಹದಲ್ಲಿಯ ಒಟ್ಟು ರಕ್ತದ ಘನಗಾತ್ರವನ್ನು ಅನೇಕ ವಿಧಗಳಿಂದ ಕಂಡು ' 
ಹಿಡಿಯಬಹುದು. ಒಂದು ಗೊತ್ತಾದ ಗುಟ್ಟಿಯಲ್ಲಿ (ಜೋಸ್‌) ಗ್ಲೂಕೋಸನ್ನು 
ದೇಹದೊಳಗೆ ನುಗ್ಗಿಸಿ ಅದರ ಸಾಂದ್ರತೆಯಲ್ಲಾದ ಹೆಚ್ಚುವರಿಯನ್ನು ಕಂಡು 
ಹಿಡಿಯುವುದು ಒಂದು ವಿಧಾನ. ಇನ್ನೂ ಕರಾರುವಾಕ್ಕಾಗಿ ಬೇಕಾದರೆ ಗ್ಲೂ ಕೋಸಿ 
ಉಪಾಸಚಯ ಹೀರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಯಾವ 
ವಿಧವೇ ಆಗಲಿ, ರಕ್ತದ ಒಟ್ಟು ಘನಗಾತ್ರ 5 ಸ್‌ 6 ಲೀಟರ್‌ಗಳೆಂದು ' 
ಅಂದಾಜುಮಾಡಲಾಗಿದೆ. ಗುಂಡಿಗೆ ಅಯೋರ್ಟ (ಎಡಹೃತ್ಸು ಕ್ರಿಯಿಂದ ಹೊರಡುವ ' 
ಶುದ್ಧರಕ್ತ ನಾಳ) ), ಮುಖ್ಯ ರಕ್ತನಾಳಗಳು, ಸಣ್ಣ ಅಥವಾ ಕೊನೆಯ ರಕ್ಷ ನಾಳಗಳು, ' 
ಲೋಮನಾಳಗಳು ಇವುಗಳಲ್ಲೆಲ್ಲ ಈ ರಕ್ತ ವ್ಯಾಪಿಸಿರುತ್ತದೆ. 4 
ಎಲ್ಲ ರಕ್ತನಾಳಗಳೂ ಫುಪ್ಪುಸಗಳ ರಕ್ತನಾಳಗಳ ಅಳತೆಯಷ್ಟೇ ಇರುತ್ತ ವೆ 
ಯೆಂದು ಊಹಿಸಿಕೊಂಡರೆ ಈ ಕೆಳಗಿನ ಅಂಶಗಳು ಗೊತ್ತಾಗುತ್ತವೆ. ಕ 
140 ಮಿ.ಲೀ. ರಕ್ತಕ್ಕೆ 2800 ಕಿ.ಮಾ. ಉದ್ದ ದ ರಕ್ತನಾಳಗಳು ಬೇಕಾಗಿರು ಕ 
ವುದರಿಂದ, 5 ಲೀಟರ್‌ ರಕ್ತಕ್ಕೆ 1 ಲಕ್ಷ ಕಿ.ಮಾ. ಉದ್ದ ದ ರಕ್ತನಾಳಗಳು ಬೇಕು, ತ 
ಈ ರಕ ಕೃನಾಳಗಳನ್ನು ಒಂದಕ್ಕೊಂದು ಜೋಡಿಸಿದರೆ, ಭೂಮಧ್ಯರೇಖೆಯ ಮುಖಾಂತರ ' 
ಪ್ರಸಂಚವನ್ನು ಎರಡಕ್ಕಿಂತ ಹೆಚ್ಚು ಬಾರಿ ಸುತ್ತಿದಂತೆ ಆಗುತ್ತದೆ. 
ಹಾಗೆಯೇ 140 ಮಿ.ಲೀ. “ರಕ್ತಕ್ಕೆ 70 ಚ.ಮಾ. ಮೇಲ್ಮೈ ವಿಸ್ತೀರ್ಣವುಳ್ಳ ' 
ರಕ್ತನಾಳಗಳು ಬೇಕಾಗಿರುವುದರಿಂದ 5 ಲೀಟರ್‌ ರಕ್ತಕ್ಕೆ 2,500 ಚ.ಮಾ, 
ವಿಸ್ತೀರ್ಣವುಳ್ಳ ರಕ್ತನಾಳಗಳುಬೇಕು. ಹರಡಿದರೆ ಈ ರಕ್ತನಾಳಗಳು ಒಂ 
ಕ್ರಿಕೆಟ್‌ ಮೈದಾನ ವನ್ನೇ ಆವರಿಸಬಹುದು ! 
ಈ ಮೇಲೆ ಲೋಮನಾಳಗಳ ಮತ್ತು ಮಲಿನರಕ್ತನಾಳಗಳ ವಿಚಾರವನು, ' 


p 
|) 
ಈ 
೨ 


ಮಾನವಶರೀರದ ಜೀವ ಅಂಕಗಣಿತ ವೃತ್ತಾಂತ ೪೩೭ 


ಚರ್ಚಿಸಿದೆವು. ರಕ್ತ ಇವುಗಳಲ್ಲಿ ಮಾತ್ರ ಹರಿಯುತ್ತದೆಂದು ತಿಳಿಯಬಾರದು. ನಮ್ಮ 
ದೇಹದಲ್ಲಿ ರಕ್ತ ಈ ಮುಂದಿನಂತೆ ಹಂಚಿಕೆಗೊಂಡಿದೆ ; ರಕ್ತನಾಳಗಳಲ್ಲಿ (8%), ಸಣ್ಣ 
ಅಥವಾ ಕೊನೆಯ ರಕ್ತನಾಳಗಳಲ್ಲಿ (1%), ಲೋಮನಾಳಗಳಲ್ಲಿ (5%), ದೇಹದಲ್ಲಿಯ 
ಮಲಿನರಕ್ಷ ನಾಳಗಳ ವ್ಯವಸ್ಥೆ ಯಲ್ಲಿ (54%) ಮತ್ತು ಫ್ರಪ್ಪುುಸಗಳ ರಕ್ತ ಪ್ರವಾಹದ 
ಮಂಡಲದಲ್ಲಿ (18%). 

ಆಕ್ಸಿಜನ್‌ ಮತ್ತು ಇಂಗಾಲದ ಡೈಆಕ್ಸೈಡ್‌ಗಳ ನಿನಿಮಯ: 

2,800 ಕಿ.ಮಾ, ಉದ್ದದ ಮತ್ತು 70 ಚ,ಮಾ, ಮೇಲ್ಮೈ ವಿಸ್ತೀರ್ಣವುಳ್ಳ 


 ಪುಪ್ಪುಸಗಳ ಲೋಮನಾಳಗಳಲ್ಲಿ ಆಕ್ಸಿಜನ್‌ ಮತ್ತು ಇಂಗಾಲದ ಡೈ ಆಕ್ಸೈಡ್‌ಗಳ 


ವಿನಿಮಯ ನಡೆಯುತ್ತದೆ. ಈ ವಿನಿಮಯ, ವಾ.ಕೋ. ಚೀಲಗಳಲ್ಲಿ ಮತ್ತು 


 ಫುಪ್ಪು ಸಗಳ ಲೋಮನಾಳಗಳಲ್ಲಿರುವ ಆಕ್ಸಿಜನ್‌ ಮತ್ತು ಇಂಗಾಲದ ಡೈ ಆಕ್ಸೈಡ್‌ 
ಗಳ ಅಂಶಿಕ ಒತ್ತಡವನ್ನು ಅವಲಂಬಿಸಿದೆ. 


ನಾವು ಉಚ್ಛ 4ಸಿಸುವ ವಾಯುವಿನ ಒತ್ತಡ ಸುಮಾರು 760 ಮಿ.ಮಾ. He; 
ಅದರಲ್ಲಿ ಸುಮಾರು 20.95%ರಷ್ಟು ಆಕ್ಸಿಜನ್‌ ಇರುವುದು. ಆದ್ದರಿಂದ ಆಕ್ಸಿಜನ್ಸಿನ 


ಒತ್ತಡ —2095 760 = ಸುಮಾರು 15.9 ಮಿ.ಖಾ. Hg; ಹಾಗೆಯೇ 


100 
ಇಂಗಾಲದ ಡೈ ಆಕ್ಸೈಡಿನ ಒತ್ತಡ ಲ «760--0.30 ಮಿ.ಮಾ. 1 ಬೇಕಿ 
ಬೇಕೆ ಭಾಗಗಳಲ್ಲಿರುವ ಒತ್ತಡದ ಪರಿಮಾಣಗಳನ್ನು ಕೆಳಗಿನ ಪಟ್ಟಿ ಯಲ್ಲಿ ಕೊಡಲಾಗಿದೆ: 
ಉಚ್ಛ್ಛ್ವಸಿಸಿದ ನಿಶ್ವಸಿಸಿದ ವಾಕೋ. ಮಲಿನ 

ಫ್‌ | ವಾಯುವಿನಲ್ಲಿ ವಾಯುನಿನಲ್ಲಿ ಚೀಲಗಳಲ್ಲಿ ರಕ್ತದಲ್ಲಿ 
ಆಕ್ಸಿಜನ್‌ 159 116 100 40 
ಇಂಗಾಲದೆ 0.3 30 39 46 
ಡೈ ಆಕ್ಸೈಡ್‌ 
ನೈಟ್ರೊಜನ್‌ ೨90 ಟಿ ೨47 ೨70 
ವಾಯುವಿ ೨.9 39 47 47 
ನಲ್ಲಿಯ ತೇವ 
AEN ED EEL ಅ ನ 
ಒಟ್ಟು | 760 | 760 | 733 | 703 


೮೮ ವಿಜ್ಞಾನ ಕರ್ಣಾಟಕ 


ವಾ.ಕೋ. ಚೀಲಗಳಿಂದ ಫ್ರಪ್ಪುಸಗಳ ಲೋಮನಾಳಗಳಿಗೆ ಆಕ್ಸಿಜನ್ನನ್ನು ತಳ್ಳಲು 
ಒತ್ತಡದ ವ್ಯತ್ಯಾಸ 60 ಮಿ.ಮಾಾ. 118. ಆಗಿದ್ದರೆ ಸಾಕು. ಹಾಗೆಯೇ 6 ರಿಂದ 4 
7 ಮಿ.ಮಾ. H್ತ ವ್ಯತ್ಯಾಸದ ಓತ್ತಡದ ಇಂಗಾಲದ ಡೆ ಆಕ್ಸೈಡನ್ನು ಫ್ರಪ್ಫುಸಗಳಿಂದ 3 
ವಾ.ಕೋ. ಚೀಲಗಳಿಗೆ ತಳ್ಳುತ್ತದೆ, ಇಂಗಾಲದ ಡೈ ಆಕ್ಸೈಡಿಗೆ ಒತ್ತಡದ ವ್ಯತ್ಯಾಸ * 
ಆಕ್ಸಿಜನ್‌ಗಿಂತ ಬಹಳ ಕಡಿಮೆಯಿದ್ದರೂ ರಕ್ತರಸದಲ್ಲಿ ಇಂಗಾಲದ ಕರಗುವಿಕೆ ಕಿ 
ಆಕ್ಸಿಜನ"ಗಿಂತ ಇಪ್ಪತ್ತರಷ್ಟು ಹೆಚ್ಚಿ ರುವುದರಿಂದ ಅದರ ವಿಸ್ತರಣೆ ನಮಗೆ ಬಹಳ 1 
ಮುಖ್ಯ. ಸ 
ಆಕ್ಸಿಜನ್ನಿನ ವ್ಯಯ: 3 
ಉಚ್ಛ _ಸಿಸಿದ ವಾಯುವಿನಲ್ಲಿ ಆಕ್ಸಿಜನ್‌ 20.95% ಇದ್ದಕಿ, ನಿಶ್ವಸಿಸಿದ ' 
ವಾಯುವಿನಲ್ಲಿ 16.4% ಮಾತ್ರ ಇರುತ್ತದೆ. ವಿಶ್ರಾಂತಿಯಲ್ಲಿರುವ ಒಬ್ಬ ಒಂದು 


ಮಿನಿಟಿಗೆ 12 ಬಾರಿ $ ಲೀಟರ" ವಾಯುವನ್ನು ಅಂದರೆ ಒಂದು ಗಂಟಿಗೆ ಸುಮಾರು 
360 ಲೀಟಿರ್‌ ವಾಯುವನ್ನು ಸೆಳೆದುಕೊಳ್ಳುತ್ತಾ ನೆ. ಇದರಲ್ಲಿ ಸುಮಾರು 175 ಲೀಟರ್‌ 
ಆಕ್ಸಿಜನ್‌ ಇದ್ದರೂ, ನಿಶ್ವಸಿಸಿದಾಗ ಸುಮಾರು 160 ಲೀಟರ್‌ನಷ್ಟು ಹೊರಬರುತ್ತದೆ. 
ಅಂದರೆ ದಿವಸವೊಂದರಲ್ಲಿ ಸುಮಾರು 360 ಲೀಟರ್‌ನಷ್ಟು ಆಕ್ಸಿಜನ್ನನ್ನು ನಮ್ಮ ದೇಹ 
ವಿಶ್ರಾಂತಿಯಲ್ಲಿರುವಾಗ ಉಪಯೋಗಿಸಿಕೊಳ್ಳುತ್ತದೆ ಎಂದಾಯಿತು. 22.4 ಲೀಟಿರ್‌ | 
ಆಕ್ಸೈಜನ್ನಿನ ತೊಕ 32 ಗ್ರಾಮ್‌ ಆದ್ದರಿಂದ ದೇಹ ಒಂದು ದಿವಸದಲ್ಲಿ ಸುಮಾರು 520 ' 
ಗ್ರಾಮ್‌ ಆಕ್ಸಿಜನ್ನನ್ನು ಉಪಯೋಗಿಸುತ್ತದೆ. ಹೀಗೆ ಒಂದು ವರ್ಷದಲ್ಲಿ ಸುಮಾರು ' 
200 ಕಿ.ಗ್ರಾಮ್‌ಗಳೂ, ಒಬ್ಬನ ಜೀವಮಾನದಲ್ಲಿ ಸುಮಾರು 11 ಮೆಟ್ರಿಕ್‌ ಟನ್‌ಗಳೂ 
ಉಪಯೋಗಿಸಲ್ಪಡುತ್ತವೆ. ಇದೇ ರೀತಿ ಪ್ರತಿವರ್ಷದಲ್ಲೂ ಸುಮಾರು 1013 ಕಿ.ಗ್ರಾವ್‌ ' 
ಅಥವಾ 109 ಮೆಟ್ರಿಕ್‌ ಟನ್‌ಗಳಷ್ಟು ಆಕ್ಸಿಜನ್ನನ್ನು ಮಾನವಜನಾಂಗ ಉಪ ' 
ಯೋಗಿಸುತ್ತದೆ. 

ಉಚ್ಛ್ಛಸಿಸಿದ ವಾಯುವಿನಲ್ಲಿ ಇಂಗಾಲದ ಡೈ ಆಕ್ಸೈಡ್‌ 0.04%ನಷ್ಟು 
ಇದ್ದರೂ, ನಿಶ್ವಸಿಸಿದ ವಾಯುವಿನಲ್ಲಿ 'ಅದು ಸುಮಾರು 4.5% ನಷ್ಟಿರುತ್ತದೆ. 22.4 
ಲೀಟರ್‌ ಇಂಗಾಲದ ಡೈ ಆಕ್ಸೆ ಛಡಿನ ತೂಕ 44 ಗ್ರಾಮ್‌ (at STP). ಆದ್ದರಿಂದ 
ವಾಯುವಿಗೆ ಮನುಷ್ಯನ ಇಂಗಾಲದ ಡೈ ಆಕ್ಸೈಡಿನ ಕೊಡುಗೆ ಆಕ್ಸಿಜನ್ನಿನ ಸೇವನೆ 
ಗಿಂತ 20% ಜಾಸ್ತಿ. 

ಪ್ರತಿಸಲವೂ ಸುಮಾರು 500 ೦.೦.ಯಷ್ಟು ವಾಯುವನ್ನು ಉಚ್ಚಸಿಸಿ 
ದರೂ, ಸುಮಾರು 350 0.0.ಯಷ್ಟು ಮಾತ್ರ ಫುಪು ಬಸದ ವಾಯುಕೋಷ್ಠಿಕಗಳಿಗೆ : 
ದೊರೆಯುತ್ತದೆ. ಫುಪ್ಪೃಸದ ಲೋಮನಾಳಗಳಲ್ಲಿ ಆಕ್ಸಿಜನ್‌ ಮತ್ತು ಇಂಗಾಲದ ಜೈ 
ಆಕ್ಸೈಡಿನ ವಿನಿಮಯಕ್ಕೆ ಇದು ಸಾಕು, ವಿಶ್ರಮಿಸುತ್ತಿರುವ ಒಬ್ಬನ ಜೀವಕ್ರಿಯೆಗೆ, . 
ಒಂದು ಮಿನಿಟಗೆ ಸುಮಾರು 200 ಮಿ.ಲೀ.ನಷ್ಟು ವಾಯು ಬೇಕಾಗುತ್ತದೆ, ದೇಹಕ್ಕೆ 
ಶ್ರಮವಾದಾಗ ಈ ಅವಶ್ಯಕತೆ ಸುಮಾರು 5 ಲೀ.ನಷ್ಟಾಗಬಹುದು. ಹೀಗೆ ನಮಗೆ 


pe 


CAL NaN 


ಮಾನವಶರೀರದ ಜೀವ ಅಂಕಗಣಿತ ವೃತ್ತಾಂತ | ೮೯ 


ಒಂದು ಗಂಟಿಗೆ 1) ಲೀ. ನಷ್ಟು ಆಕ್ಸಿಜನ್‌ ಬೇಕು. ಇದು ಉಚ್ಛ ಸಿಸಿದ ವಾಯುವಿ 
ನಲ್ಲಿ ದೊರೆಯುತ್ತದೆ. ವ್ಯಾ ಜಗಾ ಮಾಡುವಾಗ ಜಾಸ್ತಿ ಆಕ್ಸಿಜನ್‌ ಬೇಕು. ಆದ್ದರಿಂದ 
ನಾವು ಒಳಸೆಳೆದುಕೊಳ್ಳು ಪ ವಾಯುವಿನ ಪರಿಮಾಣವೂ ಜಾಸ್ತಿ. 


ರಕ್ತ: 

ಶರೀರದಲ್ಲಿ ಆಕ್ಸಿಜನ್ನನ್ನು ಒಯ್ಯುವ ಪ್ರಮುಖ ಸಾಧನವೇ ರಕ್ತ. ಪ್ಲಾಸ್ಮ (ರಸ) 
ಎಂಬ ಹೆಸರಿನ ನೀರಿನ ದ್ರಾವಣದಲ್ಲಿ ತೇಲಾಡುವ ಕೋಶಗಳೇ ರಕ್ತ. ಒಂದು ೦.0. 
ರಕ್ತದಲ್ಲಿ ಸುಮಾರು 510% ಕೆಂಪುರಕ್ತಕೋಶಗಳು ಅಥವಾ ಎರಿತ್ರೊಸೈಟ್ಸ್‌, 
ಸುಮಾರು 2.5 » 105 ಪ್ಲೇಟ್‌ಲಿಟ್‌ಗಳು ಮತ್ತು ಸುಮಾರು 107 ಬಿಳಿಯಕೋಶ 
ಗಳು ಇವೆ. ರಕ್ತದಲ್ಲಿರುವ ಕೋಶಗಳಲ್ಲಿ ಬಹುಪಾಲು ಕೆಂಪುರಕ್ತ ಕೋಶಗಳು. ಅವು 
ರಕ್ತದ ಸುಮಾರು 45% ಭಾಗವನ್ನು ಆಕ್ರಮಿಸಿವೆ. ಕೆಂಪುಕೋಶಗಳ ಆಂಶಿಕ ಗಾತ್ರದ ಕ 
ಭಾಗವನ್ನು ಹೆಮಟೋಕ್ರಿ ಟ್‌ ಎಂದೆನ್ನುತ್ತಾರೆ. 

5 ಲೀಟರ್‌ ರಕ್ತದಲ್ಲಿ ಸುಮಾರು 25 10? ಕೆಂಪುಕೋಶಗಳಿವೆ. ಕೆಂಪು 
ಕೋಶದ ಸರಾಸರಿ ಆಯುಷ್ಯ 120 ದಿವಸಗಳು. ಆದ್ದರಿಂದ ಪ್ರತಿಸೆಕೆಂಡಿಗೆ ಸಾಯುವ 
25 «1013 
ಕೆಂಪುಕೋಶಗಳೆ ಸಂಖ್ಯೆ } 5 
ಕ್ಲಿಫ್‌ ಅವರ ಸಂಖ್ಯೆಗಿಂತ ಎರಡರಸ್ಟಿದೆ. 

ಮಾನವನ ಆಯುಷ್ಯ ದ 60-70 ವರ್ಷಗಳಲ್ಲಿ ಸೇವೆಸಲ್ಲಿಸುವ ಕೆಂಪುಕೋಶಗಳ 
- ಸಂಖ್ಯೆ ಸುಮಾರು 5 x 1005 ಅವುಗಳ ಒಟ್ಟು ಗಾತ್ರ ಸುಮಾರು 2.25 * 200 
450 ಟರ್‌ ಹೀಗೆ ಒಬ್ಬನೆ ಜೀವಮಾನದಲ್ಲಿ ಸುಮಾರು 3 ಟನ್ನಿನಷ್ಟು ಕೆಂಪು 
ಕೋಶಗಳು ತಯಾರಾಗುತ್ತ ವೆ: ಇವು ದೇಹದ ಸುಮಾರು 60 ಶತಕೋಟಿ ಕೋಶಗಳಿಗೆ 
ಆಕ್ಸಿಜನ್ನನ್ನು ಸರಬರಾಜುಮಾಡುತ್ತ ವೆ. ಒಂದು 0.0. ರಕ್ತದಲ್ಲಿರುವ ಕೆಂಪುಕೋಶಗಳ 
ಸಂಖ್ಯೆ ಈ NR ಮೇಲೆ ವಾಸಿಸುತ್ತಿರುವ ಮಾನವರ ಸಂಖ್ಯೆಗಿಂತಲೂ ಅಧಿಕ. 

25 1012 ಕೋಶಗಳು ಸುಮಾರು 0.45 « 52.2೨ ಲೀಟರಿನಷ್ಟು ಗಾತ್ರ 

2250. 
ವನ್ನು ಆಕ್ರಮಿಸುವುದರಿಂದ ಒಂದು ಕೆಂಪುಕೋಶದೆ ಸರಾಸರಿ ಗಾತ್ರ 221212. 
9210-೬1 0.0.59 10-37 ಘೆ.ವಿಸಾ. 90 (೪) [111] ಮೈಕ್ರೊ 
ಮಾಟರ್‌, 1 (11 -.107*ಘ.ಮಿಾ.]. 

ಕೆಂಪುಕೋಶದ ಆಕಾರ ಒಳಬಾಗಿರುವ ತಟ್ಟಿ ಯಂತಿದೆ. ಇದರ ಸರಾಸರಿ ವ್ಯಾಸ 
84m ಮತ್ತು ನಡುವಿನಲ್ಲಿ ಇದರ ಮಂದ eid 14m, ಕೊನೆಗಳಲ್ಲಿ 2.2 Am: 
ಇವುಗಳಿಂದ ಕೆಂಪುಕೋಶದ ಗಾತ್ರವನ್ನು ಕಂಡುಹಿಡಿಯಬಹುದು, ಇದರ 
ಮೇಲ್ಮೈ ವಿಸ್ತೀರ್ಣ ಸುಮಾರು 140(4m)”. ಆದ್ದರಿಂದ ಎಲ್ಲ ಕೆಂಪುಕೋಶಗಳ 


NX 


ಸಗ 106. ಇದು ರ್ಯಾಟ್‌ 


೯೦ ವಿಜ್ಞಾನ ಕರ್ಣಾಟಕ 


ಒಟ್ಟು ಮೇಲ್ಮೈ ವಿಸ್ತೀರ್ಣ ಸುಮಾರು 25 1012 « 140 (4m)>= 3500 ¥ 
ಚ.ಮಾ. ಇದು ಬಹಳ ಮುಖ್ಯ. ಏಕೆಂದರೆ ಆಕ್ಸಿಜನ್‌ ವ್ಯಾನಿಸುವುದು ಈ ಎಲ್ಲ | 
ಕೋಶಗಳ ಮೂಲಕವೇ. | 


ಶರೀರಕ್ಕೆ ಬೇಕಾದ ಶಕ್ತಿ : 
ಒಂದು ಮಿನಿಟಗೆ ಸುಮಾರು 5 ಲೀಟರಿನಷ್ಟು ರಕ್ತ ಹೃ ದಯದಿಂದ ಹೊರ 
ಬರುವುದರಿಂದ, ಒಂದು ವರ್ಷದಲ್ಲಿ 5« 103 * 60 * ೧4 x 3 2628 * 105 ' 
0-0. ಯಷ್ಟು ಹೊರಬರುತ್ತದೆ. ಇದರ ತೂಕ ಸುಮಾರು 2750 ಮೆಬ್ರಿಕ್‌ಟನ್ನುಗಳು. 
ಹೀಗೆ ಒಬ್ಬ ನ ಸರಾಸರಿ ಆಯುಸ್ಯದಲ್ಲಿ 50 ಸಾವಿರ ಟಿನ್‌ಗಳಿಗಿಂತಲೂ ಹೆಚ್ಚಾಗಿ ರಕ್ತ 

ಹೈ Ho ದೂಡಲ್ಪ ಡುತ್ತ ಬಿಟ 
100 ಮಿ.ಮಾ. 11 ಒತ್ತ ತ್ರೃಡಕ್ಕೆ ಎದುರಾಗಿ ಮಿನಿಓಿಗೆ 5,000 0-0. ಯನ್ನು 
5000 100 


ಮಿ ೨ ಹ ಕ ಇಘಾ ಗಗ ಹಚ ಸಷ ಹಾ 
ಹೊರಹಾಕಲು ಬೇಕಾದ ಶಕ್ತಿ ಈ 


x 13.6 x 980 = 107 ergs/ 


sec=1 w. 

ರಕ್ತವನ್ನು ಸಾಗಿಸಲು ಹೃದಯದ ಮಾಂಸಖಂಡಗಳು ಒಂದು ದಿವಸದಲ್ಲಿ 
ಮಾಡುವ ಕಾರ್ಯ 107 60x 60x 24 20.6 ಕೆಲೊರಿಗಳು. ಶರೀರಕ್ಕೆ 
ಬೇಕಾದ ಶಕ್ತಿಯಲ್ಲಿ ಇದು ಶೇ. 1ರಷ್ಟು. ವಾಸ್ತವವಾಗಿ ಹೃದಯವನ್ನು ಬಿಗಿತದಲ್ಲಿಡಲು 
ಇದಕ್ಕಿಂತ ಹತ್ತ ರಷ್ಟು ಶಕ್ತಿ ಹೃದಯಕ್ಕೆ ಬೇಕು. ರಕ್ತವನ್ನು ದೂಡಲು ಬೇಕಾದ 
ಶಕ್ತಿ, ಶರೀರಕ್ಕೆ ಬೇಕಾದ ಶಕ್ತಿಯ ಒಂದು ಚಿಕ್ಕ ಭಾಗಮಾತ್ರ. 

ವಿಶ್ರಮಿಸುತ್ತಿರುವ ಒಬ್ಬನ ಜೀವನಕ್ರಿಯೆಗೆ ಮಿನಿಟಿಗೆ ಸುಮಾರು 250 ಮಿ.ಲೀ. 
ನಷ್ಟು ಆಕ್ಸಿಜನ್‌ ದೊರೆಯುತ್ತದೆ, ವ್ಯಾಯಾಮ ಮಾಡುವಾಗ ಇದರ ಪರಿಮಾಣ 
ಬಹಳ ಜಾಸ್ತಿ, ಈ ಆಕ್ಸಿಜನ್‌ ಪರಿಮಾಣವನ್ನು ಪರಿಗಣಿಸಿ ದೇಹಕ್ಕೆ ಅವಶ್ಯಕ 
ವಾಗುವ ಕೆಲೊರಿಗಳು ಎಷ್ಟು ಎಂಬುದನ್ನು ಶೋಧಿಸಬಹುದು. ಕಾರಣವೇನೆಂದರೆ, 
ದೇಹದೊಳಗೆ ಶರ್ಕರ, ಸಸಾರಜನಕ ಅಥವಾ ಮೇದಸ್ಸು ಯಾವುದೇ ಉತ್ಕರ್ಹಿತ 
ವಾದರೂ ದತ್ತ ಆಕ್ಸಿಜನ್ನಿನಿಂದ ಉತ್ಪನ್ನವಾಗುವ ಉಷ್ಣ ಒಂದೇ ಆಗಿರುವುದು. ಒಂದು. 
ಲೀಟರ್‌ ಆಕ್ಸಿಜನ್ನಿನಲ್ಲಿ ಮೇದಸ್ಸಿನಿಂದ 4.7 ಕೆಲೊರಿಗಳು, ಶರ್ಕರಗಳಿಂದ 5 ಕೆಲೊರಿ 
ಗಳು, ಸಸಾರಜನಕದಿಂದ 4.5 ಕೆಲೊರಿಗಳಷ್ಟು ಉಷ್ಣ ಉತ್ಪಾದಿಸಲ್ಪಡುತ್ತದೆ. ಒಂದು 
ಲೀಟರ್‌ ಆಕ್ಸಿ ಜನ್ನಿನಲ್ಲಿ ಸರಾಸರಿ 4.8 ಕೆರೊರಿಗಳಷ್ಟು ಉಷ್ಣ ವಿಡೆಯೆಂದು ಪರಿಗಣಿಸಿ 
ಲಾಗಿದೆ, ವಿಶ್ರಾಂತಿಯಲ್ಲಿರುವಾತ ಒಂದು ದಿವಸದಲ್ಲಿ po ಉಚ್ಛ್ರ್ರಸಿಸಿದ ವಾಯುವಿ 
ನಿಂದ ಸುಮಾರು 360 ಲೀ. ಆಕ್ಸಿಜನ್‌ ಪಡೆಯುವುದರಿಂದ 4.8 «36051728 
ಕೆಲೊರಿಗಳು ಇದಕೆ ಜನ ಇ ಜು ಚಟುವಟಕೆಯಿಂದಿರುವ ಒಬ್ಬನ ಅವಶ್ಯಕತೆ 
ದಿವಸಕ್ಕೆ 3,000 ದಿಂದ 4,000 ಕೆಲೊರಿಗಳು. 


ಮಾನವಶರೀರದ ಜೀವ ಅಂಕಗಣಿತ ವೃತ್ತಾಂತ ೯೧ 


ಬೆನೆಡಿಕ್ಟ್‌ ಮತ್ತು ರಾಥ್‌ ಎಂಬವರು ನಿರ್ಮಿಸಿದ ಉಪಕರಣದಿಂದ ಮೂಲ 
ಉಪಾಪಚಯದರವನ್ನು (ಎಂದರೆ ಮಾಂಸಖಂಡಗಳಿಗೆ ಮತ್ತು ಮಿದುಳಿಗೆ ಎಷ್ಟು 
ಸಾಧ್ಯವೊ ಅಷ್ಟು ವಿಶ್ರಾಂತಿ ದೊರಕಿದಾಗ ಆಗುವ ಉಷ್ಣಮಾನದ ಪರಿಮಾಣ 
(ಸಾಧಾರಣ ಭೋಜನವಾದ 12 ರಿಂದ 14 ಗಂಟಿಗಳಲ್ಲಿ)) ಕಂಡುಹಿಡಿಯಬಹುದು. 
ಈ ಉಪಾಪಚಯದರ ಡೀಹತೂಕಕ್ಕಿಂತ ಮೇಲ್ಮೈ ವಿಸ್ತೀರ್ಣದ ಪ್ರಮಾಣಾನು 
ಗುಣವಾಗಿದೆಯೆಂದು ಈ ಉಪಕರಣದಿಂದ ತಿಳಿದುಬಂದಿದೆ. , 

ದೀಹದ ಮೇಲ್ಮೈ ವಿಸ್ತೀರ್ಣವನ್ನು ಈ ಸವಿಖಾಕರಣದಿಂದ ಕಂಡುಹಿಡಿಯ 
ಬಹುದು : ಸ 
A=W0425xH0.725x7184 ಇಲ್ಲಿ ಡಿಎ ಚ.ಮಾ.ಗಳಲ್ಲಿ ಮೇಲ್ಮೈ 
ವಿಸ್ತೀರ್ಣ, 1: ಕಿ.ಗ್ರಾಮ್‌ಗಳಲ್ಲಿ' ತೂಕ, H -ಸೆಂ.ಮಾ.ಗಳಲ್ಲಿ ಎತ್ತರ. 25 ರಿಂದ 
50 ವರ್ಷ ವಯಸಿ )ನವರಲ್ಲಿ ಮೂಲ ಉಪಾಪಚಯ ದರದ ಸರಾಸರಿ ಮಾನ ಒಂದು 
ಗಂಟಿಗೆ ಶರೀರದ ಒಂದು ಚ.ಮಿಸಾ. ಮೇಲ್ಮೈ ವಿಸ್ತೀರ್ಣದಲ್ಲಿ 37 ರಿಂದ 40 ಕೆಲೊರಿ 
ಗಳು. ಸಾಮಾನ್ಯ ವಯಸ್ತುರಲ್ಲಿ ಒಂದು ದಿವಸಕ್ಕೆ ಇದು 1400 ರಿಂದ 1800 
ಸೆಲೊರಿಗಳಾಗಿರುತ್ತನೆ. 


ಆಕ್ಸಿಜನ್ನನ್ನು ರಕ್ತ ಎರಡು ವಿಧಗಳಲ್ಲಿ ಒಯ್ಯುತ್ತದೆ : (1) ಪ್ಲಾ ಸ್ಮದಲ್ಲಿ 
 ಈೆರಗಿಸುವುದರಿಂದ, (11) ಫೆಂಪುಕೋಶಗಳಲ್ಲಿರುವ ಆಕ್ಸಿಜನ್‌ ಸಹಿತವಾದ ಹೀಮೊ 
ಗ್ಲೋಬಿನ ಮೂಲಕ. ಪ್ಲಾ ಸ್ಮದಲ್ಲಿ ಕರಗಿರುವ ಆಕ್ಸಿಜನ್ನಿನ ಪರಿಮಾಣವನ್ನು 
ಹೆನ್ನಿಯ ಸಮಾಕರಣ (ಕರುವ ಅಸ್ತಿ ರಲ aP. ) ನೀಡುತ್ತದೆ. 
ಎಕೆ ಪ್ಲಾಸ್ಕದ ಗಾತ್ರ 

ಇಲ್ಲಿ ೩. — ಕರಗುವಿಕೆಯ ನಿಯತಾಂಕ, ಗಿ | ಆಕ್ಸಿ ಜನ್ನನ ಅಂಶಿಕ ಒತ್ತಡ, 37° 0. 
ನಲ್ಲಿ ಪ್ಲಾಸ್ಮದ ಆಕ್ಸಿಜನ್ನಿಗೆ 4೯0.023 ಮಿ.ಲೀ. ಲ್ಯ/ಮಿ.ಲೀ. plasma atm: 
ಅಂದರೆ ಆಕ್ಸಿಜನ್ನಿನ ಒತ್ತಡ 1 ೩೬m. ಆಗಿರುವಾಗ 0.02 ಮಿ.ಲೀ. ಆಕ್ಸಿಜನ್‌ 
1 ಮಿ.ಲೀ. ಪ್ಲಾಸ್ಕದಲ್ಲಿ ಕರಗುತ್ತದೆ. ಆಕ್ಸಿಜನ್ನಿನ ಆಂಶಿಕ ಒತ್ತಡ 0.21 atm 
ಆದ್ದರಿಂದ 100 ಮಿಲೀ. ಪ್ಲಾಸ್ಮದಲ್ಲಿ ಕರಗುವ ಆಕ್ಸಿ ಜನ್ನಿನ ಗಾತ್ರ = 
0.023%100X0.21 = 0.48 ಮಿ.ಲೀ. 

100 ಮಿ.ಲೀ ರಕ್ತದಲ್ಲಿ ಸುಮಾರು 45 ಮಿ.ಲೀ.ನಷ್ಟು ಕೆಂಪುಕೋಶಗಳಿವೆ. 
ಇದರಲ್ಲಿ ಸುಮಾರು 25% (11 ಮಿ.ಲೀ. ಅಥವಾ 1೨ ಗ್ರಾವನ್‌ಗಳು) ಹೀಮೊ 
ಗೊ ಬಿನ್‌. ಇದರೆ ಅಣುಭಾರ 67 ಸಾವಿರ ಮತ್ತು ಪ್ರತಿ ಅಣುವೂ ಆಕ್ಸಿಜನ್ನಿನ 
ನಾಲ್ಕು ಅಣುಗಳ ಜೊತೆಗೂಡಿರುವುದರಿಂದ 67 ಸಾವಿರೆಗ್ರಾವರ್‌ ಹೀಮೊಗ್ಗೊ ಬಿನ್ನಿನ 
ಜೊತೆ 128 ಗ್ರಾಮ್‌ ಆಕ್ಸಿಜನ್‌ ಕೂಡಿರುತ್ತದೆ. ಹೀಗೆ 15 ಗ್ರಾವರ್‌ ಹೀಮೊ 


೯೨ ವಿಜ್ಞಾನ ಕರ್ಣಾಟಕ 


82 192 
“ಥಾ 


2 
ಗ್ರಾಮ್‌, ಇದರ ಗಾತ್ರ(at STP) = 2 ಮಿ.ಲೀ. 


ಗ್ಲೋಬಿನ್ನಿನ ಜೊತೆಗೂಡಿರುವ ಆಕ್ಸಿಜನ್ನಿನ ತೊಕ ೯ 


ಹೀಗೆ ರಕ್ತ ಪ್ರತಿ 100 ಮಿ.ಲೀ.ನಲ್ಲಿ 0.48 ಮಿ.ಲೀ. ಆಕ್ಸಿಜನ್ನ ನ್ನು ಲೀನ 
ರೂಸದಲ್ಲಿ ಒಯ್ದರೆ 20 ಮಿ.ಲೀ.ಯಷ್ಟನ್ನು ಹೀಮೊಗ್ಗೋಬಿನ್‌ ಜೊತೆ ಸಂಯೋಜಿಸಿ 
ಒಯ್ಯು ವುದು. ಹೀಗೆ ಪೂರ್ಣಸಂತೃಪ್ತ ರಕ್ತದ ಆಕ್ಸಿಜನ್‌ ಬಂಧನ ಸಾಮರ್ಥ 
ಪ್ಲಾಸ ಕ ಆಕ್ಸಿ ಜನ್ನ ನ್ನು ರೀನಗೊಳಿಸಲು ಇರುವ ಸಾಮರ್ಥ್ಯಸೈಂತ ಸುಮಾರು 40 
ಧಡಿ ಶೊಡ್ಡದು. 5ಲೀಟರುಗಳಷ್ಟಿ ರುವ ರಕ್ತ ಸುಮಾರು 24 ಮಿ.ಲೀ. ಆಕ್ಸಿ ಜನ್ನನ್ನು 
ಲೀನರೂಪದಲ್ಲೂ, 1000 ಮಿ ಲೀ ನಷ್ಟನ್ನು ಬಂಧಿತರೂಪದಲ್ಲೂ ಒಯ್ಯುತ್ತ ಡೆ. 
ವಿಶ್ರಾಂತಿಯಲ್ಲಿರುವ ಒಬ್ಬನಿಗೆ ಒಂದು ಮಿನಿಟಿಗೆ 200 ಮಿ.ಲೀ. ಆಕ್ಸಿಜನ್‌ ಸಾಕಾದರೂ 
ಒಂದು ಮಿನಿಟಿಗೆ 1 ಟಾಂ ಹೆಚ್ಚಿಗೆ ಆಕ್ಸಿಜನ್ನನ್ನು 'ಕಕ್ತ ಸಾಗಿಸಬಲ್ಲದು. 
ವ್ಯಾಯಾಮ ಮಾಡುವಾಗ ಜೇಕಾಗಬಸಂದಾಡೆ ಆಕ್ಸಿಜನ್ನ ನ್ನ ಒದಗಿಸಲು ರಕ್ತ 
ಸದಾ ಸಿದ್ಧವಾಗಿರುತ್ತದೆ ಎಂದು ಹೇಳಬಹುದು. 

ಮೇಲೆ ಹೇಳಿದ 0.48 ಮಿ.ಲೀ. ಮತ್ತು 20 ಮಿ.ಲೀ. - ಅಂಕಗಳು, 760 
ಮಿ.ವಿನಾ. 11 ವಾಯುಮಂಡಲಕ್ಕೆ ಅನುಗುಣವಾಗಿದೆ. ಫುಪ್ಫುಸಗಳಲ್ಲಿ ಆಕ್ಸಿ ಜನ್ನಿನ 
ಒತ್ತಡ 100 ಮಿ.ಮಾ. Hg ಆಗಿರುವುದರಿಂದ 100 ಮಿ.ಲೀ. ರಕ್ತದಲ್ಲಿ ಕರಗಿರುವ 
ಬ 0.3 ಮಿ.ಲೀ. | 

ಫ್ರಪ್ಪುಸಗಳ ಲೋಮನಾಳಗಳಲ್ಲಿ ಆಕ್ಸಿ ಜನ್ನಿನ ಒತ್ತಡ 40 ಮಿ.ವಾ. ಗೈ 
ಆಗಿರುವುದರಿಂದ ಇದಕ್ಕೆ ಅ ಅನುಗುಣವಾದ ಆಕ್ಸಿ ಜನ್ನಿನ ಗಾತ್ರ 0.12 ಮಿ.ಲೀ, 

ವಾಯುಭಾರ 100 ಮಿ.ಮಾ. ಟ್ರೂ ike ಹೀಮೊಗ್ಗೋಬಿನ್ನಿನ ವ್ಯಾಸನೆ 
97% ಆಗಿರುತ್ತದೆ ಮತ್ತು ವಾಯುಭಾರ 40 ಮಿ.ಮಾ. ಗ ಆದಾಗ ಇದು 
75% ಅಗಿರುತ್ತದೆ. ಹೀಗೆ ವಾಯುಭಾರ 100 ಮಿ.ಮಾ. ಗ ಆದಾಗ ಹೀಮೊ 
ಗ್ಲೋಬಿನ್‌ ಹಿಡಿದಿರುವ ಆಕ್ಸೈಜನ್ನಿನ ಪರಿಮಾಣ 19.4 ಮಿ.ಲೀ. 40 ಮಿ ಮಾ. Hg 
ಒತ್ತಡದಲ್ಲಿ ಇದು 15 ಮಿ.ಲೀ.ಗಳಿಗೆ ಇಳಿಯುತ್ತದೆ. ಉಳಿದ ಆಕ್ಸಿಜನ್‌ ಊತಕ 
ಗಳಿಗೆ ಒದಗಿಸಲ್ಪಡುತ್ತದೆ. 

ಹೆಚ್ಚು ವ್ಯಾಯಾಮ ಮಾಡಿದಾಗ, ಊತಕಗಳಿಗೆ ಜಾಸ್ತಿ ಆಕ್ಸಿಜನ್‌ ಬೇಕು. 
ಸೂಕ್ಷ್ಮ ನರಗಳಲ್ಲಿ ರಕ್ತದ ಒತ್ತಡ 40 ಮಿ.ಮಾ. ಗ್ತಗೆ ಇಳಿಯುವುದರಿಂದ ಹೆಚ್ಚು 
ಆಕ್ಸಿಜನ್‌ ಹೊರಬೀಳುತ್ತದೆ. ಹೀಗೆ ಒತ್ತಡ 20 ಮಿ.ಮಾ. ಗೂಗೆ ಇಳಿದರೆ 
ಕರಗಿರುವ ಆಕ್ಸಿಜನ್ನಿನ ಪರಿಮಾಣ 0.06 ಮಿ.ಲೀ.ಗೆ ಇಳಿಯುತ್ತದೆ ಮತ್ತು 
ಹೀಮೊಗ್ಗೊ "ಬಿನ್ಲಿನ ವ್ಯಾಪನೆಯೂ 35%ಗೆ ಇಳಿಯುತ್ತದೆ. ಆಗ ಮತ್ತೆ 


ಇ. 


ಆಕ್ಸೈಜನ್ನಿನ ಗಾತ್ರ 


~ 


ಮಾನನಶರೀರದ ಜೀನ ಅಂಕಗಣಿತ ವೃತ್ತಾಂತ ೯೩ 


8 ಮಿ.ಲೀ. ಆಕ್ಸಿಜನ್‌ ದೊರಕುತ್ತದೆ. ಆದ್ದರಿಂದ ಒತ್ತಡ 40 ಮಿ"ಮಾ. ನಿಂದ 
20 ಮಿ.ಮಾ,ಗೆ ಇಳಿದಾಗ 100 ಮಿ.ಲೀ. ರಕ್ತಕ್ಕೆ 8.06 ಮಿ.ಲೀ. ಆಕ್ಸಿಜನ್‌ 
ದೊರಕುತ್ತದೆ. ಇದು ಊತಕಗಳಿಗೆ ಬೇಕಾದ ಜಾಸ್ತಿ ಮೊತ್ತದ ಆಕ್ಸಿಜನ್ನನ್ನು 
ಒದಗಿಸುತ್ತದೆ. ಹೀಗೆ ಆಕ್ಸಿ ಜನ್ನಿನ ಪರಿಮಾಣ ಮೂರರಷ್ಟು ಹೆಚ್ಚಾಗುತ್ತದೆ. 


ಹೊನೆಮಾತು : 


1. ಮೇಲೆ ನಾವು ಎರಡು ವ್ಯವಸ್ಥೆ ಗಳ, ಅಂದರೆ ಉಸಿರಾಟ ವ್ಯವಸ್ಥೆಯ 
ಮತ್ತು ಹೃದಯನಾಳ ವ್ಯವಸ್ಥೆಯ ಕೆಲವು ಅಂಶಗಳನ್ನು ಮಾತ್ರ ಪರಿಶೀಲಿಸಿದೆವು. 
ದೇಹದ ಬೇರೆ ವ್ಯವಸ್ಥೆ ಗಳಲ್ಲಿ ಕೂಡ ಕುತೂಹಲಕಾರೀ ಪರಿಮಾಣಾತ್ಮಕ ದತ್ತಾಂಶ 
ಗಳು ಇವೆ. ಅವುಗಳಿಗೆ ಕೂಡ ಸರಳಗಣಿತವನ್ನು ಅನ್ವಯಿಸಿ ಆಸಕ್ತಿದಾಯಕ 
ನಿರ್ಣಯಗಳನ್ನು ಪಡೆಯಬಹುದು. 


2. ಮೇಲೆ ತಿಳಿಸಿರುವ ಬೆಲೆಗಳು. ನಿಖರನಾದುದಲ್ಲ, ಅವು ಪರಿಮಾಣದ 
ದರ್ಜೆಗಳನ್ನು ಮಾತ್ರ ನೀಡುವುವು ಅಷ್ಟೆ. ಅವು ವಯಸ್ಸು ಮತ್ತು ಲಿಂಗವನ್ನು . 
ಸಹ ಅವಲಂಬಿಸುತ್ತವೆ, ಅಲ್ಲದೆ ಪ್ರತಿಯೊಂದು ಚರವೂ ಬಹಳಷ್ಟು ಅಂಶಗಳನ್ನು 
ಅವಲಂಬಿಸಿದ್ದರೂ ಸರಳತೆಗೋಸ್ಫರ ಅವುಗಳಲ್ಲಿ ಮುಖ್ಯವಾದವನ್ನು ಮಾತ್ರ 
ಗಣನೆಗೆ ತೆಗೆದುಕೊಂಡಿದ್ದೇವೆ. ಹೆಚ್ಚಿನ ಪ್ರಾಯೋಗಿಕ ದತ್ತಾಂಶಗಳ ನೆರವಿನಿಂದ 
ಮಧ್ಯಕಗಳ ಮತ್ತು ವಿಚಾರಣೆಗಳ ಕೋಷ್ಟಕವನ್ನು ತಯಾರಿಸುವುದು ಸಾಧ್ಯ. 

3, ಭೌತಶಾಸ್ತ್ರ ಸಾಹಿತ್ಯದಲ್ಲಿರುವಂತೆ ಪ್ರಮಾಣಭೂತವಾದದ್ದು ವೈದ್ಯ 
ಕೀಯ ಸಾಹಿತ್ಯದಲ್ಲಿ ಇಲ್ಲ. ಇಲ್ಲಿ ಬಹಳ ಅಸ್ಥಿರತೆ ಉಂಟು, ಮತ್ತು ಬೇರೆ ಬೇರೆ 
ಬೆಲೆಗಳನ್ನು ಕೊಡುವ ಸಾಧ್ಯತೆ ಉಂಟು. ಎಲ್ಲ ಮೂಲಗಳೂ ಒಂದೇ ಬೆಲೆಗಳನ್ನು 
ಕೊಡದೇ ಇದ್ದರೂ ಪರಿಮಾಣದ ಒಂದೇ ದರ್ಜೆಯನ್ನು ಕೊಡುತ್ತವೆ. 

4. ವೈದ್ಯಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ಅಂಶಗಳ ಬಗ್ಗೆ ಹೆಚ್ಚಿನ ಚಿಂತನೆ 
ಯನ್ನು ಮೇಲಿನ ಚರ್ಚೆ ಪ್ರಚೋದಿಸುತ್ತದೆಂದು ನಂಬಿದ್ಜೇವೆ. 


ನಿಜಾ ನ ವಾರ್ತೆ 
೧) 


ನ ಮಂಗಳಗ್ರಹ ಕೆಂಪಗಿರುವುದೇಕೆ? 


ವೈಕಿಂಗ್‌ ನೌಕೆಗಳು ಕಳುಹಿಸಿರುವ ಛಾಯಾಚಿತ್ರಗಳಿಂದ ಮಂಗಳಗ್ರಹ 
ಕೆಂಪಗೆ ಕಾಣಲು ಅದರ ಮೇಲೆ ಸಂಗ್ರಹವಾಗಿರುವ ತುಕ್ಕೇ ಕಾರಣ ಎಂಬುದು ಈಗ 
ದೃಢಪಟ್ಟಿದೆ. ಈ ಗ್ರಹ ಕೆಂಪಗೆ ಕಾಣಲು ಅದರ ಮೇಲಿರುವ ತುಕ್ಕೇ ಕಾರಣ : 
ವಿರಬಹುದು ಎಂದು ವಿಜ್ಞಾ ನಿಗಳು ಹಿಂದಿನಿಂದಲೂ ಅನುಮಾನಿಸುತ್ತಲೆ ಇದ್ದರು. 


ವಾಯುಮಂಡಲದಲ್ಲಿರುವ ಆಮ್ಲ ಜನಕ, ಇಂಗಾಲದ ಡೈ ಆಕ್ಸೈಡ್‌, ಘನಹಿಮ, 
ಕಬ್ಬಿಣವಿರುವ ಖನಿಜಗಳು ಮತ್ತು ಅತಿನೇರಿಳೆ ಬೆಳಕುಗಳ ಸಂಯೋಗದಿಂದ ಫೆರಿಕ್‌ 
ಆಕ್ಸೈಡ್‌ ಅಥವಾ ತುಕ್ಕು ಉತ್ಪತ್ತಿಯಾಗುತ್ತದೆ. ತುಕ್ಕಿನ ಸ್ವಲ್ಪ ಭಾಗ ವಾಯು 
ಮಂಡಲದಲ್ಲಿಯೂ ಬೆರೆತಿದೆ. ಒಂದು ಸಮಯ ಈ ಕೆಂಪುಧೂಳೆಲ್ಲ ಗ್ರಹದ ಮೈಮೇಲೆ 
ತಂಗಿದರೆ ಅದರ ದಪ್ಪ ಹತ್ತು ಅಡಿಗಳಿಂದ ಹಿಡಿದು ಒಂದು ಮೈಳಿಯಷ್ಟಾದರೂ ಆಗ 
ಬಹುದು, ಮಂಗಳದ ಬಣ್ಣದಲ್ಲಾಗುವ ಬದಲಾವಣೆಗೆ ಕಾರಣ : ಗಾಳಿ ಈ ಧೂಳನ್ನು 
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೂರಿಕೊಂಡು ಹೋಗುವುದು ; ಒಂದುಕಡೆ 
ಕಡಿಮೆ ಧೂಳು ಮತ್ತು ಬೇರೊಂದು ಕಡೆ ಹೆಚ್ಚು ಧೂಳು ಆಗ ಶೇಖರವಾಗುತ್ತದೆ. 


ವೈಕಿಂಗ್‌ [ರ ಕ್ಯಾಮರಾದಿಂದ ಬಂದಿರುವ ಹೆಚ್ಚು ಚಿತ್ರಗಳು ಮಂಗಳದ ಕೆಂಪು 
ಮರುಭೂಮಿಯಲ್ಲಿ ನಿಂತ ಆಸ್ಟ್ರೊನಾಟಿಗೆ ನಕ್ಷತ್ರಗಳು ನಸುಗೆಂಪಾಗಿ ಕಾಣುತ್ತವೆಂದು 
ತಿಳಿಸುತ್ತವೆ. 


Science Digest, Nov. 1976. 
2. ಭೂಕೆಂಪದ ಮುನ್ಸೂಚನೆ 


ಬಾನಿ ನೀರಿನಲ್ಲಿ ಕರಗಿರುವ ರೇಡಾನ್‌ ಅನಿಲದ ಪ್ರಮಾಣವನ್ನು ಅಳೆಯುವ 
ವಿಧಾನದಿಂದ 1974ರಲ್ಲಿ ಸಂಭವಿಸಿದ ಭೂಕಂಪದ ಮುನ್ಸೂಚನೆಯನ್ನು ಚೀನಾ 
ದೇಶದ ವಿಜ್ಞಾನಿಗಳು ಗ್ರಹಿಸಿದರು. ಆದರೆ 1976ರಲ್ಲಿ ಸಂಭವಿಸಿದ ಭೂಕಂಪದ 
ಮುನ್ಸೂ ಚನೆಯನ್ನು ಗ್ರಹಿಸಲು ಈ ವಿಧಾನದಿಂದ ಅವರಿಗೆ ಆಗಲಿಲ್ಲ. 

ಬಂಡೆಗಳಲ್ಲಿರುವ ಯುರೇನಿಯಂ ಧಾತು ವಿಕಿರಣ ಕ್ರಿಯೆಯಿಂದ ಶಿಥಿಲಗೊಂಡಾಗ - 


ರೇಡಾನ” ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಬಂಡೆಯಿಂದ ತೂರಿಬಂದು ನೀರಿನಲ್ಲಿ 
ಕರಗುತ್ತದೆ. 


ವಿಜ್ಞಾ ನ ನಾರ್ತೆ ೯೫ 


ಭೂಕಂಪದ ಪೂರ್ವದಲ್ಲಿ ಹಿಗ್ಗುವ ಬಂಡೆಗಳಿಂದ ಹೆಚಿ ಸ್ಲಿನ ಪ ಪ್ರಮಾಣದಲ್ಲಿ 
ರೇಡಾನ್‌ ಅನಿಲ ಹೊರಬರುತ್ತದೆ. ಆದುದರಿಂದ ಬಾವಿಯ ನೀರಿನಲ್ಲಿ ಸ ಅನಿಲದ 
ಪ್ರಮಾಣವೂ ಹೆಚ್ಚು ತ್ತದೆ. ಹೀಗೆ ಹೆಚ್ಚಾ ದ. ಅನಿಲದ ಪ ಪ್ರಮಾಣವನ್ನು ಪತ್ತೆ 
ಮಾಡಿದರೆ ನಾ ಸ್ವಲ್ಪ ಕಾಲಾನಂತರ ಹಸ ಜಿಯ ಮುನ್ಸೂ ಚನೆ ಕೊಡ 
ಬಹುದು. ಆದರೆ ಈ ಸ ಇನ್ನೂ ಹೆಚ್ಚು ಸುಧಾರಣೆಗೊಳ್ಳಬೇಕೆನ್ನುತ್ತಾರೆ ಬರ್ಕಲಿ 
ಪ್ರಯೋಗ ಶಾಲೆಯ ವಿಜ್ಞಾ ನಿ ಆಲೆನ್‌ ಟ್‌ ಸ್ಮಿತ್‌. 


Science Digest, Nov, 1976. 
3: ಬೆಳ್ಳುಳ್ಳಿಯ ಔಷಧಿಗುಣ 


ಬೆಳ್ಳುಳ್ಳಿಯನ್ನು ಔಷಧಿಗಾಗಿ ಉಪಯೋಗಿಸುವುದು ಅನೇಕ ದೇಶಗಳಲ್ಲಿ ಈಗಲೂ 
ರೂಢಿಯಲ್ಲಿದೆ. ಅದಕ್ಕೆ ವೈ ಜ್ಞಾ ನಿಕ ಪುಷ್ಟಿ ಕೊಡುವುದೀಗ ಅಮೆರಿಕ ದೇಶದ ಮಿಚಿಗನ್‌ 
ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗಗಳ ಆಧಾರದ ಮೇಲೆ ನಡೆಯುತ್ತಿದೆ. 

ಬೆಳ್ಳು ಳ್ಳಿ ಬೆರೆತ ಆದರೆ ಹೆಚ್ಚು ಕೊಲೆಸ್ಟ ರ್‌ ಇರುವ ಆಹಾರವನ್ನು ತೆಗೆದುಕೊಂಡ 
ಇಲಿಗಳ ದೇಹದಲ್ಲಿ ಸ್ಪಲ್ಪ ಲ್ಪ ಕೊರೆಸ ಠ್‌ ಹ, ಹೆಚ್ಚಾದರೂ ಅದು ಸಾಧಾರಣ ಮಟ್ಟ 
ವನ್ನು ಮೀರಲಿಲ್ಲ ; ಜಿಳ್ಳುಳಿಯಿಲ್ಲದೆ ಇಂಥದೆ ಆಡಾಕನನ್ನು ತಿಂದ ಇಲಿಗಳ ದೇಹದಲ್ಲಿ 
ಕೊಲೆಸ್ಟ ರ್‌ ಮಟ್ಟ ಶೇಕಡ 23ರಷ್ಟು ಹೆಚ್ಚಾಯಿತು. ಆದುರರಿಂದ ಬೆಳ್ಳುಳ್ಳಿ 
ಕೊಲೆಸ್ಟರ್‌ ಮಟ್ಟವನ್ನು ತಗ್ಗಿಸುತ್ತದೆಂಬುದು ನಿರ್ನಿವಾದ, ಬೆಳ್ಳುಳ್ಳಿ ತಿನ್ನಲು 
ಕೆಲವರು ಇಷ್ಟಪಡುವುದಿಲ್ಲ. ಪ್ರಯೋಗಕ್ಕೆ ಅಂಥವರೇಬೇಕು. ಡಾ. ಆಲೆನ್‌ ಅವರು 
ಎದುರಿಸಿದ ಸಮಸ್ಯೆ ಇದು, ಬೆಳ್ಳುಳ್ಳಿ ತಿನ್ನುವವರ ಮೇಲೆ ನಡೆಸುವ ಪ್ರಯೋಗ 
ಯಾವ ಫಲವನ್ನೂ ಕೊಡುವುದಿಲ್ಲ; “ಹಚ್ಚಿ ಗೆ ಅವರಿಗೆ ಬೆಳ್ಳುಳ್ಳಿ ಫಿ ತಿನ್ನಿಸಿದರೂ. ಅಷ್ಟೆ. 

ಈಗ ನಡೆದಿರುವ ತನಿಖೆಯ Wed ಬೆಳ್ಳು ಳ್ಳಿ fe ವ ಜನರಲ್ಲಿ ಹೃದಯ 
ರೋಗಗಳು ಕಡಿಮೆ ಎಂದು ತಿಳಿದಿದೆ. ಬೆಳ್ಳುಳ್ಳಿ ಶೆ ತಿನ್ನುವುದರಿಂದಲೇ ಇಂಥ ಸ್ಥಿ ತ ಇದೆ 
ಎಂದು ಹೇಳುವುದು ಕಷ್ಟ. ಬೆಳ್ಳುಳ್ಳಿ ಹೃ ದಯಕರೋಗಗಳಿಗೆ ಕಾರಣವಾದ ಕೊರೆಸ್ಟ ರ್‌ 
ಮಟ್ಟವನ್ನು ತಗ್ಗಿಸಲು ವಾಗುವ ದೆಂಬುದು ಮಾತ್ರ ನಿಜ. 


Science Digest, April 1977 


4. ಬಿಳಿರಂಧ್ರಗಳ್ಲು 

ಬ್ರಹ್ಮಾಂಡಕ್ಕೆ ಶಕ್ತಿ ಮತ್ತು ದ ದ್ರವ್ಯಾಂಶವನ್ನು ಸುರಿಯುತ್ತಿರುವ ಕಾರಂಜಿಗಳೆ 
ಬಿಳಿರಂಧ್ರಗಳು. ಕರರಂಧ ಗಳು ಶಕ್ತಿ ಮತ್ತು ದ್ರವ್ಯಾಂಶವನ್ನು ನುಂಗುತ್ತನೆ. 
ದೃ ಶ್ಚ ಬ್ರಹ್ಮಾ ಂಡದ ಕವಾಟಗಳು ಕರಿ ಮತ್ತು ಬಿಳಿ ರಂಧ್ರಗಳು, ಈ ರಂಧ್ರಗಳ 
೨೦6 ಜಸು ಹೊರಕ್ಕೆ ಮತ್ತು ಒಳಗೆ ಪ್ರವಹಿಸುತ್ತದೆ. ಒಂದು ಕರಿ ರಂಥ ವನ್ನು 


೯೬ ವಿಜ್ಞಾನ ಕರ್ಣಾಟಕ 


ಪ್ರವೇಶಿಸಿದ ವಸ್ತು ಬೇರೊಂದು ಬಿಳಿ ರಂಧ್ರದಿಂದ ಹೊರಕ್ಕೆ ಬರಬಹುದು. ಈ ರಂಥ, 
ಗಳನ್ನು ಒಂದಕ್ಕೊಂದು ಸೇರಿಸುವ ಕೊಳವೆಯಲ್ಲಿ ನಮಗೀಗ ತಿಳಿದಿರುವ ಭೌತಶಾಸ್ತ್ರ ಸ್ರದ 
ನಿಯಮಗಳಿಗಿಂತ ಭಿನ್ನವಾದ ನಿಯಮಗಳು ಪಾಲನೆ ಆಗಬಹುದು; ಈ ಪ ತ್ರದೇಶದ ತ 
ಕಾಲಕೂಡ ಸ ಬ್ಬ ವಾಗಬಹುದು. 3 


Science Digest, April 1977 


5, ಗಾಳಿಯಂತ್ರ 


ಲಂಬ ಕೊಂತವನ್ನು ತಿರುಗಿಸಲು ಅನುಕೂಲವಾಗುವಂಥ ಒಂದು ಗಾಳಿಯಂತ್ರ 4 
ವನ್ನು ಕ್ವಿಬೆಕ್‌ ಪ್ರಾಂತದ (ಕೆನಡ) ತಂತ್ರ ಜ್ಞ ರು ನಿರ್ಮಿಸಿದ್ದಾರೆ, ಬಿರುಸಾಗಿ ಗಾಳಿ 
ಬೀಸುವಲ್ಲಿ ಇಂಥ ಗಾಳಿಯಂತ್ರದಿಂದ ವಿದ್ಯುಚ್ಛ ಕ್ರಿಯನ್ನು ಉತ್ಪಾದಿಸಬಹುದು, 
ಸಾಂಪ್ರದಾಯಿಕ ಗಾಳಿಯಂತ್ರಗಳಿಗಿಂತ ಇದು ಬೇರೆಯಾಗಿದ್ದು, ಹೆಚ್ಚು. ಪ್ರಯೋಜನ: | 
ಕಾರಿಯಾಗುವ ಲಕ್ಷಣಗಳನ್ನು ಹೊಂದಿದೆ ಎಂದು ಆ ಸಂಶೋಧಕರು ಹೇಳುತ್ತಾರೆ. ' 

ಗಾಳಿ ಸುರಂಗದ ಪರೀಕ್ಷೆಯಲ್ಲಿ ಅದು ರಭಸದಿಂದ ತಿರುಗುವುದನ್ನು ಕಂಡು ಅವರು 
ವಿಸ್ಮಯ ಚಕಿತರಾಗಿದ್ದಾರೆ. ಈಗಷ್ಟೆ ಪ್ರಯೋಗಶಾಲೆಯಿಂದ ಹೊರಕ್ಕೆ ಬಂದಿರುವ 
ಈ ಯಂತ್ರ ಮುಂದಿನ “ನಗಳಲ್ಲಿ ವ್ಯಾಪಕವಾದ ಬಳಕೆಗೆ ಸಿಕ್ಕಬಹುದೆಂಬ ನಿರೀಕ್ಷೆ" 
ಯನ್ನೂ ಆ ಸಂಶೋಧಕರು ವ್ಯ ಹೆ ಕ್ವಪಡಿಸಿದ್ದಾರೆ. 


Science Dimension, 1977 


6. ಮೆಸಾನ್‌ ಫ್ಯಾಕ್ಟರಿ 
ಅನೇಕ ದೇಶಗಳಲ್ಲಿ ಮೆಸಾನುಗಳನ್ನು ಸೃಸ್ಟಿಸುವ ವೇಗೋತ್ಸರ್ಷಕಗಳಿದ್ದರೂ ' 
ಅವುಗಳೆಲ್ಲ ಮೆಸಾನ" ಫ್ಯಾಕ್ಟರಿಗಳಲ್ಲ. ಇಂದಿನವರೆಗೆ ಅಂಥ ಮೆಸಾನ" ಫ್ಯಾಕ್ಟರಿ ' 
ಗಳಿದ್ದುದು ಅಮೆರಿಕ ಮತ್ತು ಸ್ವಿಟ್ಟಿಕ್ಸೆಂಡುಗಳಲ್ಲಿ (ಜೂರಿಚ್‌), ಈಗ ಕೆನಡದಲ್ಲಿ ' 
ಮೂರನೆಯದು ರೂಪುಗೊಳ್ಳುತ್ತಿದೆ. "ಇದು ಒಂದು ದೊಡ್ಡ ಸೈಕ್ಲೊಟ್ರಾನ್‌. 3 

ಮೂರು ವಿಶ್ವವಿದ್ಯಾಲಯಗಳ ಸಹಯೋಗದಿಂದ ನಿರ್ಮಾಣವಾಗಿರುವ ಕಾರಣ : 
ಇದಕ್ಕೆ ಟ್ರಯಂಫ್‌ (ಮೂಲು ವಿಶ್ವವಿದ್ಯಾಲಯಗಳ ಮೆಸಾನ್‌ ಸೌಕರ್ಯ) ಸೈಕ್ಲೊ 
ಬ್ರಾನ್‌ ಎಂದು ಹೆಸರಿಟ್ಟಿ ದ್ದಾರೆ, ಈ ಯಂತ್ರದಲ್ಲಿ ಎರಡು ಎಲೆಕ್ಟ್ರಾನುಗಳು ಸುತ್ತುತ್ತಿರುವ ತ್ರಿ 
ಪ್ರೋಟಾನುಗಳನ್ನು ವೇಗೋತ್ಕರ್ಷಿಸಿ ನಂತರ ಆ ಅಯಾನುಗಳು ಲೋಹದ ತೆಳುವಾದ ' 
ಪೊರೆಯ ಮೂಲಕ ಹಾಯಲು ಬಿಡುತ್ತಾರೆ. ಲೋಹದ ಪೊರೆಯ ಮೂಲಕ ಹಾಯು ' 
ವಾಗ ಪ್ರೋಟಾನುಗಳು ಅವುಗಳ ಸುತ್ತ ತಿರುಗುವ ಎಲೆಕ್ಟ್ರಾನುಗಳನ್ನು ಕಳೆದು 
ಕೊಳ್ಳುತ್ತವೆ. ಈ ವಿಧಾನದಿಂದ ಪ್ರೋಟಾನುಗಳನ್ನು ಸೈಕ್ಲೊ ಬ್ರಾನಿಸಿಂದ ಹ ಕ 
ತರು ಸುಲಭ, ತ 


ವಿಜ್ಞಾನ ವಾರ್ತೆ € 


ಟ್ರಿಯಂಘ್‌ ಸೈಕ್ಲೊ ಬ್ರಾನಿನಿಂದ ಹೊರಬರುವ ಪ್ರೋಟಾನುಗಳು ಸೆಕೆಂಡಿಗೆ 
2.25 101 ಸೆ.ಮಾ. ವೇಗದಿಂದ ಚಲಿಸುತ್ತಿರುತ್ತವೆ. ಅವುಗಳು ಗುರಿತಟ್ಟಿ ಯನ್ನು 
ತಾಗಿ ಪರಮಾಸಾ ನ್ಯೂಕ್ಲಿ ಯಗಳನ್ನು ಛಿದ್ರಗೊಳಿಸಿ ಪೈಮೆಸಾನುಗಳನ್ನು ಸೃಷ್ಟಿ ಸುತ್ತ ವೆ. 

ಖುಣಚಿನ್ಸೈಯುಳ್ಳ ಸೈಮೆಸಾನುಗಳನ್ನು ಕ್ಯಾನ್ಸರ್‌ ಟ್ಯೂಮರುಗಳ ಬೆಳವಣಿಗೆ 
ಯನ್ನು ತಡೆಯಲು ಉಪಯೋಗಿಸುತ್ತಾರೆ, ಇವು ಹೆಚ್ಚು ಆಳಕ್ಕೆ ಹೋದಂತೆ ಹೆಚ್ಚು 
ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಗ್ಯಾಮ ಕಿರಣಗಳು ಅಂಗಾಂಶದ ಹೊರಮೈಯ್ಯನ್ನೈೆ 
ಹೆಚ್ಚಾಗಿ ಸುಡುತ್ತವೆ. 

ಟ್ರಿಯಂಘ್‌ ಸೈಕ್ಲೊಟ್ರಾನಿನಲ್ಲಿ ವೇಗೋತ್ಸರ್ಷಗೊಳ್ಳುವ ಸ್ರೋಟಾನುಗಳನ್ನು 
ಬೇಕೆ ಬೇಕಿ ವಿಕಿರಣ ಐಸೊಟೋಪುಗಳ ಮತ್ತು ಥೊರಿಯಂ ಧಾತುವಿಂದ ವಿದಳನಕ್ಕೆ 
ಬೇಕಾಗುವ ಯುರೇನಿಯಂ ಉತ್ಪಾದನೆಗೂ ಉಪಯೋಗಿಸುತ್ತಾರೆ. 


Science Dimension, 1977 
7. ಕೆಂಪು ದೈತ್ಯಗಳು 
ವಿಶ್ವ ಅನಿಲ ಮತ್ತು ಧೂಳು ಸಂಕುಚಿಸಿ ನಕ್ಷತ್ರ ಉದಯಿಸುತ್ತದೆ, ಅದರ 
ವಿಕಾಸ ಅದರ ಮೂಲ ದ್ರವ್ಯಾಂಶದ ಪ್ರಮಾಣಕ್ಕನುಗುಣವಾಗಿ ನಡೆಯುತ್ತದೆ. 
ಒಂದಲ್ಲ ಒಂದು ಘಟ್ಟದಲ್ಲಿ ಎಲ್ಲ ನಕ್ಷತ್ರಗಳೂ ಕೆಂಪು ದೈತ್ಯಗಳಾಗುತ್ತವೆ. 
ನಕ್ಷತ್ರಕ್ಕೆ ಶಕ್ತಿಯ ಪೂರೈಕೆಯಾಗುವುದು ಕಡಿಮೆ ದ್ರವ್ಯಾಂಶದ ಪರಮಾಣು 
ನ್ಯೂಕ್ಲಿಯಗಳು ಸಮ್ಮಿಳನಗೊಂಡು ಹೆಚ್ಚು ದ್ರವ್ಯಾಂಶದ ಪರಮಾಣು ನ್ಯೂಕ್ಲಿಯ 


"ಗಳು ಹುಟಿ ಕೊಳ್ಳು ವುದರಿಂದ. ಮೊದಲು ಉರಿಯುವ ನ್ಯೂಕ್ಲಿಯ ಇಂಧನ ಜಲಜನಕ. 


ನಾಲ್ಕು ಜಲಜನಕದ ನ್ಯೂಕ್ಸಿಯಗಳು ಸೇರಿ ಒಂದು ಹೀಲಿಯಂ ಪರಮಾಣುವಿನ 
ನ್ಯೂಕ್ಲಿಯ ಸೃಷ್ಟಿಯಾಗುತ್ತದೆ. ಈ ಕ್ರಿಯೆಯಲ್ಲಿ ಪ್ರತಿ ನ್ಯೂಕ್ಲಿ ಯಾನಿಗೆ 8 
ಮಿ.ಎ.ವೋ.ಗಳಷ್ಟು ಶಕ್ತಿ ಬಿಡುಗಡೆಯಾಗುತ್ತದೆ (E =m ೦2). 

ನಕ್ಷತ್ರದ ತಿರುಳಿನಲ್ಲಿ ಜಲಜನಕವೆಲ್ಲ ಮುಗಿದ ಮೇಲೆ ಮುಂದಿನ ಒಂದು 
ದಪ್ರವಾದ ಪದರದಲ್ಲಿ ಸಮ್ಮಿಳನ ಕ್ರಿಯೆ ನಡೆಯುತ್ತದೆ. ಇದರ ಪರಿಣಾಮದಿಂದ 
ಹೊರಪದರ ಹಿಗ್ಗುತ್ತದೆ ಮತ್ತು ಅದರ ತಾಪ ತಗ್ಗುತ್ತದೆ. ಆಗ ನಕ್ತತ್ರ ಕೆಂಪಗೆ 
ಕಾಣುತ್ತದೆ. ಇದು ನಕ್ಷತ್ರದ ಪ್ರಥಮ ಕೆಂಪು-ರಾಕ್ಷಸ ಅವಸ್ಥೆ. 

ಒಳಗೆ ನ್ಲೂಕ್ಲಿಯ ಇಂಧನ ಉರಿಯದಿರುವುದರಿಂದ ಅಲ್ಲ ಒತ್ತಡ ಕಡಿಮೆ 
ಯಾಗುತ್ತದೆ. ಆಕ ಗುರುತ್ವಾಕರ್ಷಣೆಯಿಂದ ನಕ್ಷತ್ರ ಒಳಕುಸಿಯುತ್ತದೆ. ಇದರಿಂದ 
ಮತ್ತೆ ತಾಪದ ಹೆಚ್ಚಳವುಂಟಾಗುತ್ತದೆ. ಆಗ ಹೀಲಿಯಂ ತಿರುಳು ಕೂಡ ಉರಿಯಲು 
ಪ್ರಾ ರಂಭಿಸುತ್ತ ದೆ; ತತ್ಸುಲವಾಗಿ ಇಂಗಾಲ ಮತ್ತು ಆಮ್ಲ ಸಿ ನ್ಯೂಕ್ಲಿ ಸಭ: 
ಹುಟಿ, ಕೊಳ್ಳುತ್ತವೆ. ತಿರುಳಿನಲ್ಲಿರುವ ಹೀಲಿಯಂ ದಾಸ್ತಾ ನೆಲ್ಲ ಮುಗಿದೆ ಮೇಲೆ 
Wind ಪದರದಲ್ಲಿ ಅದು. ಉರಿಯಲು ಪ್ರಾರಂಭಿಸುತ್ತದೆ. ಆಗ ಮತ್ತೆ ಹೊರಗಿನ 


೯೮ ವಿಜ್ಞಾನ ಕರ್ಣಾಟಕ 


ಸದರ ಹಿಗ್ಗಿ ತಣ್ಣಗಾಗಿ ಕೆಂಪಗೆ ಕಾಣುತ್ತದೆ. ಇದು ನಕ್ಷತ್ರದ ದ್ವಿತೀಯ ಕೆಂಪು- 
ರಾಕ್ಷಸ ಅವಸ್ಥೆ. ನಕ್ಷತ್ರ ಈ ಅವಸ್ಥೆ ಯಲ್ಲಿರುವಾಗ ಮತ್ತು ಮುಂದೆ ಅದರಲ್ಲಿ ಬೆಂದು 
ಹೆಚು, ಹೆಚ್ಚು ದ್ರವ್ಯಾಂಶವುಳ್ಳೆ ಪರಮಾಣು ನ್ಯೂಕ್ಲಿ ಯಗಳು ಹುಟ್ಟಿಕೊಳ್ಳುತ್ತವೆ, 

ಅತಿ ಭಾರವಾದ ನಕ್ಷತ್ರಗಳು ಮತ್ತೆ ಂಕುಚಿಸುತ್ತವೆ, ಹೆಚ್ಚು ಪ್ರಕಾಶದಿಂದ 
ಹೊಳೆಯುತ್ತವೆ, ತಿರುಳಿನಲ್ಲಿ ನ್ಯೂಕ್ಲಿಯ ಉರಿಯಲು ಮತ್ತೆ ಆರಂಭಿಸಿದರೆ (ಇದು 
ಅಲ್ಲಿರುವ ವಸ್ತುವೆಲ್ಲ ಕಬ್ಬಿ ಣವಾಗುವವರೆಗೆ ನಡೆಯುತ್ತದೆ) ಹೊರ ಪದರ ಹಿಗ್ಗುತ್ತದೆ 
ಈಗ ಅದು ಬಹಳ ತ್ವರಿತವಾಗಿ ಹಿಗ್ಗು ವುದರಿಂದ ಮೂಲನಕ್ಷತ್ರದಿಂದ ಕಳಚಿಕೊಂಡು 
ಅಂತರನಕ್ಷತ್ರ ಮಾಧ್ಯಮಕ್ಕೆ ಚೆಲ್ಲಲೂ ಬಹುದು. ಇದು ಕೊನೆಯ ಕೆಂಪು-ದೈತ್ಯ 
ಅವಸ್ಥೆ. | 
ನಮ್ಮ ಸೂರ್ಯನೂ ಕೊನೆಗೆ ಕೆಂಪು ದೈತ್ಯ ಅವಸಾನವನ್ನೆ ಹೊಂದುವುದು. 
ಕೆಂಪು ದೈತ್ಯಗಳು ಸಿಡಿಯುವುದರಿಂದ ಅಂತರ ನಕ್ಸತ್ರ ಮಾಧ್ಯಮ ಹೆಚ್ಚು ಹೆಚ್ಚು 
ತೂಕವುಳ್ಳ ಪರಮಾಣುಗಳಿಂದ ತುಂಬುತ್ತದೆ. 


Physics Today, Jan. 1976 


8. ಕೆಂಪು ಜರಿತ 


ಸೀಟಿ ಊದುತ್ತಿರುವ ರೈಲೊಂದು ನಮ್ಮ ಕಡೆಗೆ ಬರುತ್ತಿದ್ದರೆ ಅದು ಹೆಚ್ಚು 
ರಭಸದಿಂದ ಕಿರುಚಿಕೊಳ್ಳುತ್ತಿದೆ ಎಂಬ ಭಾಸವುಂಬಾಗುತ್ತದೆ. ಅದೇ ಕೈಲು ಸೀಟ 
ಊದುತ್ತ ನಮ್ಮಿಂದ ದೂರ ಓಡುತ್ತಿದ್ದರೆ ಸೀಟಿ ಮಂದವಾಗಿ ಕೇಳಿಸುತ್ತದೆ. ಇದಕ್ಕೆ 
ಕಾರಣ ರೈಲು ನಮ್ಮ ಕಡೆಗೆ ಧಾವಿಸುವಾಗ ನಾವು ಕೇಳುವ ಶಬ್ಧದ ಆವರ್ತನ 
ಸಂಖ್ಯೆ ಸೀಟಿಯ ಶಬ್ಧದ ಆವರ್ತನ ಸಂಖ್ಯೆಗಿಂತ ಹೆಚ್ಚಾಗುವುದು ಮತ್ತು ಅದು 
ನಮ್ಮಿಂದ ದೂರ ಹೋಗುವಾಗ ಕೇಳುವ ಶಬ್ಧದ ಆವರ್ತನ ಸಂಖ್ಯೆ ಕಡಿಮೆ ಆಗು 
ವುದು, ಬೆಳಕಿನ ವಿಚಾರದಲ್ಲೂ ಇಂಥದೆ ಪರಿಣಾಮ ಇದೆ. ಇದನ್ನು ಡಾಪ್ಲರ್‌ 
ಪರಿಣಾಮ ಎಂದು ಕರೆಯುತ್ತಾರೆ. 

ದೂರದ ಗ್ಯಾಲಾಕ್ಸಿಗಳ ರೋಹಿತಗಳನ್ನು ಪರೀಕ್ಷಿಸುವಾಗ ಎಡ್ವಿನ್‌ ಹಬಲ್‌ 
ಎಂಬ ವಿಜ್ಞಾನಿ ಎಲ್ಲ ರೋಹಿತಗಳೂ ಕೆಂಪುಬಣ್ಣದ ಕಡೆಗೆ ಜರುಗಿರುವುದನ್ನು ಕಂಡ. 
ಒಂದು ರೋಹಿತ ಅತಿ ದೂರದ ಗ್ಯಾಲಾಕ್ಸಿಗೆ ಸಂಬಂಧಪಟ್ಟುದಾಗಿದ್ದರೆ ಅದರ ಕೆಂಪು 
ಜರಿತ ಬಹಳವೆ ಆಗಿರುವುದೂ ಕಂಡಿತು. ಅಂದರೆ ದೂರದ ಗ್ಯಾಲಾಕ್ಸಿ ಹತ್ತಿರದ 
ಗ್ಯಾಲಾಕ್ಸಿಗಿಂತ ಅತಿ ವೇಗವಾಗಿ ಹಿಂಜರಿಯುತ್ತಿದೆ ಅಂದಹಾಗಾಯಿತು. ಕೆಂಪು 
ಜರಿತದ ವ್ಯಾಖ್ಯಾನ ಹೀಗಲ್ಲದೆ ಬೇರೆಯಾಗಿರುವುದು ಸಾಧ್ಯವೆ ಇಲ್ಲ. ಅಂದರೆ 
ಬ್ರಹ್ಮಾಂಡ ಒಂದೆ ಸಮಕೆ ಏಗ್ಗುತ್ತಿದೆ ಎಂದಾಯಿತು. 


Project Physics Reader 2, 1969 


ವಿಜಾ ನ ವಾರ್ತೆ ೯೯ 
೪ 


9. ಎಲೆಕ್ಟ್ರಾನು ಮತ್ತು ಗ್ಯಾಮಕಿರಣಗಳಿಂದ ಚರಂಡಿ ರೊಚ್ಚಿನ 
ಶುದ್ಧೀಕರಣ 


ಅತಿಶಕ್ತಿ ಎಲೆಕ್ಟ್ರಾನು ಮತ್ತು 662 ಕಿ.ಎ.ವೋ. pl 
ಗ್ಯಾಮತಿರಣಗಳನ್ನು ಉಪಯೋಗಿಸಿ ನಗರಗಳ ಚರಂಡಿ ಕೊಚ್ಚ ನ್ನು ಅನುಪದ 
ಗೊಬ್ಬ ರವನ್ನಾಗಿ ಪರಿವರ್ತಿಸುವ ಕೆಲಸ ಈಗ ಅಮೆರಿಕ ದೇಶದಲ್ಲಿ 'ಡೆಯುತ್ತಿ ಎ 


750" ಮಿ.ಎ. ಟ್ರ ಶಕ್ತಿಯ ಎಲೆಕ್ಟ್ರಾನುಗಳನ್ನು ರೊಚ್ಚಿನ ಮೂಲಕ ಹಾಯಿಸು 


ತ್ತಾರೆ. ಎಲೆಕ್ಟ್ರಾನುಗಳು ನಡೆಸುವ ಅಯಾನೀಕರಣದಿಂದ ಬ್ಯಾಕ್ಟೀರಿಯಗಳು ನಾಶ 
ವಾಗುತ್ತ ವೆ. ಇದೂ ಅಲ್ಲದೆ ತೀವ್ರವಾಗಿ ನಡೆಯುವ ಅಯಾನೀಕರಣದಿಂದ ನಂಜಿನ 
ಎಟ್‌ ಮಾಲಿನ್ಯಗಳು ಮತ್ತು ಕ್ರಿಮಿನಾಶಿಗಳು ಕೂಡ ಶಿಥಿಲವಾಗುತ್ತವೆ. 
ಚರಂಡಿ ಕೊಚ್ಚಿ ನಿಂದ ಅನುಸದ್ರವಿ ಗೊಬ್ಬರವನ್ನು ಪಡೆಯುವುದಕ್ಕೆ ತಗಲುವ ವೆಚ್ಚ 
ಅಷ್ಟೇನೂ ಹೆಚ್ಚಾಗಿರುವುದಿಲ್ಲ. 

ಗ್ಯಾಮಕಿರಣಗಳು ಕೂಡ ಎಲೆಕ್ಟ್ರಾನುಗಳಂತೆ ಅಯಾನೀಕರಣವನ್ನುಂಟು 
ಮಾಡುತ್ತವೆ. ಆದುದರಿಂದ ನೇಗೋತ್ಸರ್ಸ್ಷಗಳು ಇಲ್ಲದ ಕಡೆ ಗ್ಯಾಮಕಿರಣಗಳನ್ನು 
ಉಪಯೋಗಿಸಬಹುದು, ಈ ಎರಡೂ ವಿಧಾನಗಳಿಂದ ರೇಡಿಯೊ ವಿಕಿರಣ ಧಾತುಗಳು 
ಸೃಷ್ಟಿಯಾಗುವುದಿಲ್ಲ. ಆದುದರಿಂದ ಯಾವ ತೊಂದರೆಯೂ ಇಲ್ಲದೆ ಈ ನಿಧಾನ 
ಗಳನ್ನು ಬಳಕೆಗೆ ತರಬಹುದು. 


Physics Today, Dec. 1976 
ಎಚ್‌ ಎಸ್‌, 


10. ಭೂಮ್ಯತೀತ ಬುದ್ಧಿನಂತಿಕೆಗಾಗಿ ಶೋಧನೆ 


ಭೂಮಿಯಿಂದ ಹೊರಗೆ ಬುದ್ಧಿ ವಂತ ಜೀವಿಗಳನ್ನು ಆರಸುವುದರ 4 ಅಮೆರಿಕದ 
ಹದಿನೈದು ಮಂದಿ ವಿಜ್ಞಾ ಶನಿಗಳು ತಮ್ಮ ಖಚಿತ ನಿಲುವನ್ನು ಪ್ರಸಟಸಿದ್ದಾರೆ ; 
6 rs ಬುದ್ಧಿ ವಂತಿಕೆಗಾಗಿ ಶೋಧನೆಯನ್ನು ಗಂಭೀರವಾಗಿ ನಡೆಸುವುದು "ಈಗ 
ಶಕ್ಯ ಹಾಗೂ ಜಕಾಲಿಕ, ಇದಕ್ಕಾಗಿ ಒಂದು ಯೋಜನೆಯನ್ನು ಪ್ರವರ್ತಿಸಬೇಕೆಂದು 


| ರಾವ ಶಿಫಾರಸು ಮಾಡುತ್ತೇನೆ.” ಇಲ್ಲಿ ಬುದ್ಧಿ ವಂತಿಕೆ ಜನಕೆ ಅನ್ಯಲೋಕ 


ಗಳೊಡನೆ ಸಂಪರ್ಕ ಬಃ ರ್ಸಡಿಸಬಲ್ಲ ಪ್ರಬುದ್ಧ ತಂತ ತ್ರ ವಿದ್ಯೆಯಲ್ಲಿ ಪರಿಣತಿ ಮತ್ತು 
ಆ ಪರಿಣತಿಯನ್ನು ಗಳಿಸಿರುವ PA ಎಂದರ್ಥ. ಬಾನಿನ ಆಳವನ್ನು 
ವ್ಯವಸ್ಥಿ ತವಾಗಿ ತಪಾಸಣೆ ಮಾಡಿ ವಿಶ್ವವಿಕಾಸದ ಬಗ್ಗೆ ಸಾಕಷ್ಟು ಮಾಹಿತಿ 
ಸಂಪಾದಿಸಿರುವ, ಭೂಮಿಯ ಸೀಮಿತ ಪರಿಸರದಲ್ಲಿ ನಿಮಾನ ಮತ್ತು. ಕೀಡಿಯೋ 
ಸಂಪರ್ಕ ಸ್ಥಾಪಿಸಿರುವ ಮತ್ತು ಅಕಾಶಯಾನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ 
ಮನುಷ್ಯ ಇಂಥ ಬುದ್ಧಿವಂತಿಕೆಯನ್ನು ಪಡೆದಿದ್ದಾನೆ Ri ವುದು ಸ್ಪಷ್ಟ. ಈ 


೧೦೦ ವಿಜ್ಞಾನ ಕರ್ಣಾಟಕ 


ಪ್ರಗತಿ ಸಿದ್ಧಿಸಿರುವುದು 1930ರಿಂದ ಈಚೆಗೆ: ಆಂದರೆ ಬುದ್ಧಿವಂತಿಕೆಯ ಮಾನಕ 
ದಲ್ಲಿ ಮನುಷ್ಯ ಇನ್ನೂ ಕಣ್ಣು ಬಿಡುತ್ತಿರುವ ಮತ್ತು ಅಸ್ಪಷ್ಟ ಧ್ವನಿ ಕೊರಡಿಸು 
ತ್ತಿರುವ ಹಸುಗೂಸು, ಷೆ 
ವಿಶ್ವದ ವಯಸ್ಸು ಸುಮಾರು 500 ಕೋಟ ವರ್ಷಗಳು. ಅದರ ವ್ಯಾಪ್ತಿ, 3 
ನಮ್ಮ ಅಳತೆಗಾಗಲಿ ಊಹೆಗಾಗಲಿ ನಿಲುಕದು. ವಿಶ್ವದಲ್ಲಿ ಅಸಂಖ್ಯಾತ ಬ್ರ ಬ್ರಹ್ಮಾಂಡ 
WE ಒಂದೊಂದು ಬ್ರಹ್ಮಾಂಡದಲ್ಲಿಯೂ pe 20,000 ಕೋಟ 
ನಕ್ಷತ್ರಗಳಿಗೆ. ನಮ್ಮ ಸೂರ್ಯ “ತ ಒಂದು, ಆಕಾಶಗಂಗೆ ಎಂಬ ಹೆಸರಿರುವ, ' | 
ಬ್ರ ಹ್ಮಾಂಡದ ಸಡೆಸೃನಕ್ಷತ್ರ. ಸೂರ್ಯನಿಗೆ ಗ ಗ್ರಹೋಪಗ್ರ ಹಗಳ ಪರಿವಾರ ಇರುವ . 
ತೆರದಲ್ಲಿಯೇ ಬಹುಸಂಖ್ಯಾತ ನಕ್ಷತ್ರಗಳಿಗೂ ಅ ಪರಿವಾರ ಇರಬಹುದು ಎಂದು ' 
ತೀರ್ಮಾನಿಸಲು ಸಾಕ್ಷ್ಯಾಧಾರಗಳಿವೆ, ಆಕಾಶಗಂಗೆ ಒಂದರಲ್ಲಿಯೇ ಸುಮಾರು ' 
ಎರಡು ಲಕ್ಷ ನಕ್ಷತ್ರ ಗಳು ಈ ವರ್ಗಕ್ಕೆ ಸೇರಿರುವುದು ಸ ಸಾಧ್ಯ. ಎಂದಮೇಲೆ ಸಮಗ್ರ. 4 
ವಿಶ್ವವನ್ನು ಪರಿಶೀಲಿಸುವಾಗ ಗ್ರಹಪರಿವಾರದಿಂದೆ ಕೂಡಿರುವ ನಕ್ಷತ್ರಗಳ ಸಂಖ 3 
EO: ನಿರೀಕ್ಷಿತವೇ. 
ಸೂರ್ಯನ ಪರಿವಾರದಲ್ಲಿ ಭೂಮಿ, ಜೀವಿವಿಕಾಸಕ್ಕೆ ಪ್ರಶಸ್ತ ಪರಿಸರವನ್ನು ' 
ಒದಗಿಸಿತು, ಇದೇ ರೀತಿ ಒಂದೊಂದು ನಕ್ಷತ್ರದ ಸರಿವಾರದಲ್ಲಿಯೂ, ಕನಿಷ್ಠಪಕ್ಷ 
ಒಂದು ಗ್ರಹದಲ್ಲಾದರೂ, ಜೀವಿನಿಕಾಸವಾಗಿರುವುದು ಅತ್ಯಂತ ಸಂಭಾವ್ಯ. ಅಲ್ಲಿಗೆ 
ಸಮಗ್ರ `ವಿಶ್ವ ದಲ್ಲಿ ಕೆಲವು ಕೋಟ ಗ್ರಹಗಳು ಜೀವಿಗಳ ದೋವ 
ಸಾಧ್ಯ ಎಂದಾಯಿತು. ಸತಗ ಪೈಕಿ ಸಾಕಷ್ಟು ಗ್ರಹಗಳಲ್ಲಿ ಒದ್ದ ವಂತ ಜೀವಿ ' 
ಗಳು ಬೆಳೆದು ತಂತ್ರ ನಿದ್ಯೆ ಅಭಿವರ್ಧಿಸಿರುವುದು ಅಸಂಭಾವ್ಯವೇನೂ ಅಲ್ಲ. ವಾಸ್ತವ 
ವಾಗಿ ವಿಶ್ವ, ತಂತ ವಿದ್ಯಾ ಸಾರಂಗತ ಜೀವಿಸಮುದಾಯಗಳಿಂದ ತುಂಬಿ ತುಳ 
ತ್ತಿದೆ ಜಾ ಭಾವಿಸಲು ಪ್ರಭಲ ಆಧಾರಗಳಿವೆ- ಎಂದು ವಿಜ್ಞಾ ಶನಿಗಳು ಹೇಳು ' ' 
ತ್ತಾರೆ, ಆದ್ದರಿಂದ ವಿಶ್ವದಲ್ಲಿ ಸೂರ್ಯ ಏಕೈಕ ನಕ್ಷತ್ರ ಅಲ್ಲ, ಟನ ಏಕೈಕ ಗ್ರ ಗ ಹ. } 
ಅಲ್ಲ, ಮನುಷ್ಯ ಏಕ್ಳೆ ಕ್ರ ಬುದ್ಧಿ ನಂತ ಜೀವಿಯೂ ಅಲ್ಲ. 
ವಿಶ್ವದ ತ ವಿಸ್ತ ರದಲ್ಲಿ ಹರಡಿಹೋಗಿರುವ ಬ್ರುದ್ಧಿ ವಂತ Re | 
ಸಂಪರ್ಕ ಏರ್ಪಡಿಸಿ ಮಾಹಿತಿ ವಿನಿಮಯ ಮಾಡುವುದು ಮನ ಹೆಜ್ಜೆ, ನಮ್ಮ. 
ತೀರ ನೆರೆ ಬುದ್ಧಿವಂತಿಕೆಯ ತಾಣವಾದರೂ ಎಷ್ಟು ಹೆತ್ತಿರವಿರಬಹುದು, ಗೊತ್ತೇ? : 
ಕೇವಲ ಆರು ಬೆಳಕಿನ ವರ್ಷಗಳು, ಅಂದರೆ ಇಂದು ನಾವನ್ಲಿಗೆ ಪ್ರೇಷಿಸುವ ರೇಡಿಯೊ ' 
ಸ ಸ ಂದಗಳು ವಿಶ್ವದಲ್ಲಿ ಗರಿಷ್ಕ ವೇಗವಾದ ಬೆಳಕಿನ ವೇಗದಿಂದ ಸೆಕೆಂಡಿಗೆ ಮೂರು" 
ಲಕ್ಷ RS ಆರು ವರ್ಷಗಳ ಕಾಲ ಸತತ ಧಾವಿಸಿ ಅದನ್ನು ತಲುಪು 
ತ್ತವೆ. ಅಲ್ಲಿಂದ ಸ್ಪಂದಗಳು ಹೊರಟು ನಮ್ಮನ್ನು ತಲುಪಲು ಮತ್ತಿ ಅಷ್ಟೆ (3 
ಕಾಲಾವಕಾಶ ಜೇಕಾಗುತ್ತುದೆ: ಅಂದ ಮೇಲೆ ಸಾವಿರ, ಲಕ್ಷ, ಕೋಟ ಬೆಳಕಿನ 
ವರ್ಷಗಳಷ್ಟು ದೂರಗಳಲ್ಲಿ ಇರಬಹುದಾದ ಬುದ್ಧಿ ವಂತ ಜೀವಿಗಳ ತಾಣಗಳಿಗೆ ಇಲ್ಲಿಂದ 


ಈ! ಟಂ ಸೆ | 1 A » 1 
\s + 


Pa 


ವಿಜ್ಞಾನವಾ ರ್ತೆ ೧೦೧ 


ರೇಡಿಯೋ ಸಸ್ಪಂದಗಳು ಪ್ರೇಷಿಸಿ ಪರಿಣಾಮವನ್ನು ಅರಿಯುವುದು ಅತಿ ದೂರದ 
ಭವಿಷ್ಯದ ಕನ್ನಡಿ ಗಂಟೇಸೆ ಸೈ. ಆದರೆ ಈ ಜಟಿಲ ಸಮಸ್ಯೆಗೆ ಇನ್ನೊಂದು ಅನುಕೂಲ 
ಮುಖವೂ ಉಂಟು. ವಿಶ್ವದ ಕೆಲವು ಜೀವದಾಣುಗಳಲ್ಲಾದರೂ ತಂತ್ರವಿದ್ಯೆಯ 
ಮಟ್ಟ ನಮ್ಮ ಪ್ರಸಕ್ತ ಮಟ್ಟ ಕ್ಕಿಂತ ಎನ್ಟೆಷ್ಟೊ ಮೇಲೆ ಇರುವುದು ಸಾಧ್ಯವಿದೆ. 
ಇಂಥ ತಾಣಗಳು ಈಗ ಹಲವು ಸಾವಿರ ವರ್ಷಗಳ ಹಿಂದಿನಿಂದಲೇ ವಿಶ್ವದಲ್ಲಿನ ಅನ್ಯ 
ಬುದ್ಧಿ ವಂತ ಜೀವಿಗಳ ಶೋಧನೆಯಲ್ಲಿ ನಿರತವಾಗಿರಬಹುದು, ಅಂದರೆ ನಿರ್ದಿಷ್ಟ 
ಕೇಡಿಯೊ ಸ್ಪಂದಗಳು ಈಗಾಗಲೇ ಭೂಮಿಯನ್ನು ಆವರಿಸಿರಬಹುದು. ಇಂಥ 
ಸ್ಪಂದಸ ಸಮುದ, ದಿಂದ ಖಚಿತ ಮಾಹಿತಿಯನ್ನು ಹೆಕ್ಕಿ ಅದು ಅನ್ಯ ಲೋಕಗಳ 
ಬುದ್ದಿವಂತ ಜೀವಿಗಳ ಸ್ನೇಹವಾಣಿ, ಸಂಪರ್ಕ ಸೋಪಾನ ಗ ಮನುಷ್ಯ 
ಸ್ಥಿ ರೀತರಿಸಿದ್ದಾ ದರೆ ಭೂಮ್ಯತೀತ ಬುದ್ಧಿ ವಂತಿಕೆಗಾಗಿ ಶೋಧನೆ ನಡೆಸುವ ದಿಶೆಯಲ್ಲಿ 
ದು ಹನುಮಂತ ನೆಗೆತವೇ ಚ ಜು ಅದನ್ನು ಸಾಧಿಸಬಲ್ಲ ಎತ ತರಕ್ಕೆ ನಮ್ಮ 
ತಂತ ವಿದ್ಯೆ ಈಗ ಏರಿದೆ. ಎಂದೇ ಅಮೆರಿಕದ ವಿಜ್ಞಾನಿಗಳು, ಈ ಮೊದಲು 
ಉಲ್ಲೆ ಖಿಸಿದಂತೆ, ನೀಡಿರುವ ಕರೆ ಅರ್ಥಪೂರ್ಣವಾಗಿದೆ. 


ಜಿ.ಟಿ.ಎನ್‌, 


ನಮ್ಮ ಲೇಖಕರು 


ಶ್ರೀ ಎಂ. ಎನ್‌. ಮಾಲೂರ' ; ಅಧ್ಯಾಪಕರು. ಭೂ ವಿಜ್ಞಾನ ಶಾಖೆ, ಮಾನಸ ತ್ಹ 
ಗಂಗೋತ್ರಿ, ಮೈಸೂರು. 


ಶ್ರೀ ಎಸ್‌. ಜಿ. ಪರಮಶಿವಯ್ಯ ; ಭೂ ವಿಜ್ಞಾನ ಅಧ್ಯಾಪಕರು, ಸರ್ಕಾರಿ ಗಣಿತ ಶ್ರ 
ವಿಜ್ಞಾನ ಶಾಲೆ, ಕೆ.ಜಿ. ಎಫ್‌. Fs 


ಶ್ರೀ ಜಿ. ಓಟ. ನಾರಾಯಣರಾರ್ವ; ಸಂಪಾದಕರು, ವಿಜ್ಞಾನ ವಿಭಾಗ, ಕನ್ನಡ 4 
ವಿಶ್ವಕೋಶ, ಮಾನಸಗಂಗೋತ್ರಿ, ಮೈಸೂರು. 


¥ 
4 
ಶ್ರೀಮತಿ ಕರುಣ ಎನ್‌. ಮಾಲೂರ" , ಅಧ್ಯಾಪಕಿ, ಮಹಾರಾಣಿ ಬಾಲಿಕೆಯರ ಉನ್ನತ 
ಪ್ರೌಢಶಾಲೆ, ಮೈಸೂರು. ತ 


ಶ್ರೀ ಜಿ. ಎಸ್‌, ಸತ್ಯನಾರಾಯಣಸ್ವಾಮಿ ; ಅಧ್ಯಾಪಕರು, ಭೂ ವಿಜ್ಞಾನ ಶಾಖೆ, ತ್ತೆ 


ಎನ್‌.ಐ.ಇ, ಮೈಸೂರು, ಸ 4 


ಶ್ರೀ ಎಸ್‌. ನಂಜುಂಡರಾವ್‌; ಅಧ್ಯಾಪಕರು, ಗಣಿತ ವಿಜ್ಞಾನ ಶಾಖೆ, ಮಾನಸ 4 


ಗಂಗೋತ್ರಿ. ಮೈಸೂರು. 


ಶ್ರೀ ಎಚ್‌. ಸಂಜಿ:ವಯ್ಯ ; ರೀಡರ್‌, ಭೌತ ವಿಜಾ ನ ಶಾಖೆ, ಮಾನಸಗಂಗೋತಿ 3 
) f) A » ೨ ತೆ 
ಸಂಪಾದಕರು, " ವಿಜ್ಞಾನ ಕರ್ಣಾಟಕ', ಮೈಸೂರು. ತ 


೪1 ನಡೆ 


ಸ ಕಟ್ಟ 


wo | 8286--60೫೫-1 025 copies— 5-7-78 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಿಮಾಸಿಕಗಳು 


ರ್ರ ವಿಜ್ಞಾನ ಕರ್ನಾಟಕ 
ರ್ನ ಮಾನವಿಕ ಕರ್ನಾಟಕ 
* ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬... ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ೨... ಎಂಟು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ಡೈರೆಕ್ಟರ್‌ 
ಕ ಪ್ರಸಾರಾಂಗ ೨ 


ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ 


ಲ 
ತ 


Pp 
ಕ 
4 ಈ ಸ ತ 
ತ ತ 
. 
k ಇ 
ks ೪ 
+ 1 ಖಿ 
4 “ 
4 ಹೆ ಹು 
) ಗ್ಯ 
ಸ್ಥಾ § ಕ 
4 
KN ತ | ke 
ಹ 
೪; 
ಆ 
ಶಿ 
ಛಿ ಕ್ಕ 
ಕ | 
ಕೆ 
p> 1 ಕ ಕ | 
ಹಾ ಇ 
- 
ಇ ಸೂ” ಈ 
ತ 
ಕೆ 
“ak » 
3 
RK ಈ 
ಆ ಕ್ಕೆ ಇಡ ಸ್ಸ 
ಇ pe -, ಚ "ಕ 


3; 


